KA/:G-GPO/2515/WPP-47 / 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೭, ೨೦೧೦ (ಆಶ್ವಯುಜ ೧೫, ಶಕ ವರ್ಷ ೧೯೩೨) ಸಂಚಿಕೆ ೪೦ 


ಭಾಗ - ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 








ಸಹಾಯಕ ಕೃಷಿ ನಿರ್ದೇಶಕರವರ ಕಛೇರಿ, ಮೊಳಕಾಲ್ಮೂರು 
ಸಂಖ್ಯೆ: ಸಕ್ಕನಿ.ಮೊ:ಸಿ-2:ಅನು:ಜಡ:ವಿಲೇ:2010-11/291-92, ದಿನಾಂಕ:31ನೇ ಆಗಸ್ಟ್‌, 2010 

ವಿಷಯ: ಈ ಕಛೇರಿಯ ಅನುಪಯುಕ್ತ ವಸ್ತುಗಳನ್ನು ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡುವ ಬಗ್ಗೆ. 

ಉಲ್ಲೇಖ: ಸಂ/ಜಕ್ಕನಿ/ಚಿ/ಲೆಕ್ಕ-3/ಅನು/ಜಡ/ಏಲೇ/2895/2010-11, ದಿನಾಂಕ:27.07.2010 

ಸಹಾಯಕ ಕೃಷಿ ನಿರ್ದೇಶಕರು, ಮೊಳಕಾಲ್ಮೂರು ಕಛೇರಿಯಲ್ಲಿ ಲಭ್ಯವಿರುವ ಈ ಕೆಳಕಂಡ ಕ್ರಸಂ.1 ರಿಂದ 5ರವರೆಗಿನ ಅನುಪಯುಕ್ತ 
ಜಡವಸ್ತುಗಳನ್ನು ನಿಬಂಧನೆಗೊಳಪಟ್ಟು ಸದರಿ ಕಛೇರಿಯ ಆವರಣದಲ್ಲಿ ವಸ್ತುಗಳನ್ನು ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿಯಲ್ಲಿ 
ದಿನಾಂಕ:04.11.2010ರಂದು ಬೆಳಗ್ಗೆ 11-00 ಗಂಟೆಗೆ ಬಹಿರಂಗ ಹರಾಜಿನಲ್ಲಿ ವಿಲೇವಾರಿ ಮಾಡಲಾಗುವುದು. ಆಸಕ್ತಿಯುಳ್ಳ ಸಾರ್ವಜನಿಕರು ಹರಾಜಿನಲ್ಲಿ 
ಭಾಗವಹಿಸಲು ಕೋರಿದೆ. 























ಕ್ರ.ಸಂ. ಅನುಪಯುಕ್ತ ಜಡವಸ್ತುಗಳು ಪರಿಮಾಣ 
1. | ಸೈಡ್‌ಎವರ್‌ ವಿತ್‌ ರೆಕ್ಷಿನ್‌ ಕವರ್‌ 08 
2; ಜರ್ಮಿನೇಷನ್‌ ಬಾಕ್ಸ್‌ 12 
3. ಬ್ಯಾಟರಿ ಚಾಲನೆಯ ಸೈಡ್‌ ವಿವರ್‌ 02 
4. ಟೀಕ್‌ವುಡ್‌ ಇನಾಕ್ಟ್‌ ಮಾಟಿಂಗ್‌ ಟೇಬಲ್‌ 06 
ದ್ರ ಸೀಡ್‌ ಸ್ಯಾಂಪಲ್‌ ಕಿಟ್‌ 01 














ಸಹಾಯಕ ಕೃಷಿ ನಿರ್ದೇಶಕರು, 
ಪಿ.ಆರ್‌.682 ಮೊಳಕಾಲ್ಮೂರು. 
ಸಹಾಯಕ ಕೃಷಿ ನಿರ್ದೇಶಕರವರ ಕಛೇರಿ, ಮೊಳಕಾಲ್ಮೂರು 
ಸಂಖ್ಯೆ: ಸಕ್ಕನಿ.ಮೊ:ಸಿ-2:ಅನು:ಜಡ:ವಿಲೇ:2010-11/293-94, ದಿನಾಂಕ:31ನೇ ಆಗಸ್ಟ್‌, 2010 
ವಿಷಯ: ಈ ಕಛೇರಿಯ ಅನುಪಯುಕ್ತ ವಸ್ತುಗಳನ್ನು ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡುವ ಬಗ್ಗೆ. 
ಉಲ್ಲೇಖ: ಸಂ/ಜಕೃನಿ/ಚಿ/ಲೆಕ್ಕ-2/ಅನು/ಜಡ/ವಿಲೇ/3094/2010-11, ದಿನಾ೦ಕ:20.08.2010. 
ಸಹಾಯಕ ಕೃಷಿ ನಿರ್ದೇಶಕರು, ಮೊಳಕಾಲ್ಮೂರು ಕಛೇರಿಯಲ್ಲಿ ಲಭ್ಯವಿರುವ ಈ ಕೆಳಕಂಡ ಕ್ರಸಂ.1 ರಲ್ಲಿನ ಅನುಪಯುಕ್ತ ಜಡವಸ್ತುಗಳನ್ನು 
ನಿಬಂಧನೆಗೊಳಪಟ್ಟು ಸದರಿ ಕಛೇರಿಯ ಆವರಣದಲ್ಲಿ ವಸ್ತುಗಳನ್ನು ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿಯಲ್ಲಿ ದಿನಾ೦ಕ:04.11.2010ರಂದು 
ಬೆಳಗ್ಗೆ 11-00 ಗಂಟೆಗೆ ಬಹಿರಂಗ ಹರಾಜಿನಲ್ಲಿ ವಿಲೇವಾರಿ ಮಾಡಲಾಗುವುದು. ಆಸಕ್ತಿಯುಳ್ಳ ಸಾರ್ವಜನಿಕರು ಹರಾಜಿನಲ್ಲಿ ಭಾಗವಹಿಸಲು ಕೋರಿದೆ. 


( ೩೨೬೯ ) 


೩೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ಭಾಗ - ೫ 























ಕ್ರಸಂ. ಅನುಪಯುಕ್ತ ಜಡವಸ್ತುಗಳು ಪರಿಮಾಣ 
1. ಎಲೆಕ್ಟಾನಿಕ್‌ ಡುಫ್ಲಿಕೇಟರ್‌ ಮಿಷನ್‌ 01 
ಸಹಾಯಕ ಕೃಷಿ ನಿರ್ದೇಶಕರು, 
ಪಿ.ಆರ್‌.683 ಮೊಳಕಾಲ್ಮೂರು. 
ತೋಟಗಾರಿಕೆ ಇಲಾಖೆ 
ಅಧಿಸೂಚನೆ 


ಸಂಖ್ಯೆ:ತೋಇ 313 ತೋಸೇಪ 2009, ಬೆಂಗಳೂರು, ದಿನಾಂಕ:2ನೇ ಸೆಪ್ಟೆಂಬರ್‌, 2010 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೇರ ನೇಮಕಾತಿ ಹೊಂದಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕೃತೋಇ 329 ತೋಸೇಪ 2006, 
ದಿನಾಂಕ:23.04.2007ರನ್ವಯ ಎರಡು ವರ್ಷ ಪರೀಕ್ಷಾರ್ಥಿ ಅವಧಿಯ ಷರತ್ತಿಗೊಳಪಟ್ಟು ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ 
ನಿರ್ದೇಶಕರ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಕಂಡ ಸಹಾಯಕ ತೋಟಗಾರಿಕೆ ನಿರ್ದೇಶಕರುಗಳು ನಿಗದಿತ ಇಲಾಖಾ ಪರೀಕ್ಷೆಗಳನ್ನು ಪಾಸು 
ಮಾಡಿರುತ್ತಾರೆ ಮತ್ತು ಎರಡು ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆ. ಆದ್ದರಿಂದ ಕರ್ನಾಟಕ ನಾಗರೀಕ ಸೇವಾ 
(ಪರೀಕ್ಷಾರ್ಥ) ನಿಯಮಗಳು 1977ರ ನಿಯಮ 5(1)(ಎ) ರನ್ವಯ ಇವರುಗಳು ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಈ 


ಮೂಲಕ ಘೋಷಿಸಲಾಗಿದೆ. 
































ಕ್ರ ಹೆಸರು ಮತ್ತು ಪದನಾಮ ಶ್ರೀ:ಶ್ರೀಮತಿ ನೇಮಕಾತಿ ಆದೇಶದಲ್ಲಿನ ಸ.ತೋ.ನಿರ್ದೇಶಕರು ಆಗಿ |2 ವರ್ಷ ಪೂರ್ಣಗೊಳಿಸಿದ 
ಸಂ. ಕ್ರಮಸಂಖ್ಯೆ ಕರ್ತವ್ಯಕ್ಕೆ ಹಾಜರಾದ ದಿನಾಂಕ ದಿನಾಂಕ 
1. ಎಂ.ಎಸ್‌. ರಮೇಶ್‌, ಸಹಾಯಕ ತೋಟಗಾರಿಕೆ | 22 23.04.2007 22.04.2009 
ನಿರ್ದೇಶಕರು (ಜಿಪಂ), ಶ್ರೀರಂಗಪಟ್ಟಣ 
2; ಟಿ.ಹೆಚ್‌. ರೇಷ್ಮಾ ಪರ್ವೀನ್‌, ಸಹಾಯಕ | 58 23.04.2007 22.04.2009 
ತೋಟಗಾರಿಕೆ ನಿರ್ದೇಶಕರು (ಜಿಪಂ), 
ಬಸವನಬಾಗೇವಾಡಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಉಮಾ 
ಪಿ.ಆರ್‌.695 ಪೀಠಾಧಿಕಾರಿ (ಪ್ರಭಾರ) 


ತೋಟಗಾರಿಕೆ ಇಲಾಖೆ. 
WATER RESOURCES DEPARTMENT 
OFFICE OF THE EXECUTIVE ENGINEER, 11.1. DIVISION, KUSHTAGI 
TENDER NOTIFICATION -KW-4 
WORK INDENT NO.1277 
IFT.No.EE/MID/KST/PB-4/Nabard/Tender/Ganajali. P.T./2010-11/1808, Dated:14" September, 2010 

1) Executive Engineer, M.l.Division, Kustagi invites Tenders from eligible P.W.D. Class-l| Civil Contractors on behalf of 
Governor of Karnataka for the following work as per Karnataka transparency in public procurement ordinance act 2000 and standard 
tender document through e-Procurement System. Under Head of Account 4702 Nabard R.1.D.F.15. 

2) Tender documents may be downloaded and submitted through e-procurement portal from 14.09.2010. 

3) Tenderers are advised to note the minimum qualification criteria specified in clause 2 and 3 of ITT in Standard Tender 
document. 

4) Last date for receipt of Tender through online dated:19.10.2010 upto 17.00 hours. 

5) Opening of Technical Bid Part-l, dated:23.10.2010 at 11.00 hours. 


) 
) 

6) Opening of Financial Bid part-ll 28.10.2010 (If possible) 

7) Any Clarification may be had from this office or e-procurement Help desk before 17.10.2010 upto 17.00 hours. 
) 


8 Other details can be obtained through e-procurement portal at the website address 


http://eproc.karnataka.gov.in/eportal/Index.seam. and Help Desk No.080-25501216. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ೩೨೭೧ 












































TABLE 
Sl. Work Name of work Head of Approximate |Earnest Money Tender Period of 
No. Indent Account value of work | Deposit (Rs.) | processing fee |completion 
Number (Rs.) (Rs.) 
1 2 3 4 5 6 7 8 
1. Construction of | 4702 Nabard | 10092267/- 2,00,000/- 5000/- 11 Months 
Percolation Tank Near (including 
Ganajali village in monsoon) 
Deodurga Tq. Raichur 
District 
T. JAYANANDAM 
PR-706 Executive Engineer, 


M.l. Division, Kushtagi. 
ಉದ್ಯೋಗ ಮತ್ತು ತರಬೇತಿ ಇಲಾಖೆ 
ರಾಜ್ಯಪತ್ರ ಪ್ರಕಟಣೆಗಾಗಿ 
ಸಂಖ್ಯೆ: ಕೈತಸಂ:ನಂಜ:ಉಗ್ರಾಣ:ವಿವ-1:08-09 
ವಿಷಯ: ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ನಂಜನಗೂಡು ಇಲ್ಲಿ ಲಭ್ಯವಿರುವ ಅನುಪಯುಕ್ತ (ಸ್ವಾಪ್‌) ವಸ್ತುಗಳನ್ನು ಬಹಿರಂಗ ಹರಾಜು 
ಮಾಡುವ ಬಗ್ಗೆ. 
ಜಂಟಿ ನಿರ್ದೇಶಕರು (ತ), ವಿಭಾಗೀಯ ಕಛೇರಿ, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಮೈಸೂರು ಇವರು ಸರ್ಕಾರಿ ಕೈಗಾರಿಕಾ ತರಬೇತಿ 
ಸಂಸ್ಥೆ, ನಂಜನಗೂಡು ಇಲ್ಲಿ ಲಭ್ಯವಿರುವ ಅನುಪಯುಕ್ತ (ಸ್ವಾಪ್‌) ವಸ್ತುಗಳನ್ನು ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲು ಅನುಮತಿ 
ನೀಡಿರುತ್ತಾರೆ. ಅದರಂತೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಪ್ಲಾಟ್‌ ನಂ.16/ಎ, ಕೈಗಾರಿಕಾ ಪ್ರದೇಶ, ಸುಜಾತಪುರ೦ ಅಂಚೆ, ನಂಜನಗೂಡು- 
571302 ಇಲ್ಲಿ ದಿನಾಂಕ:25.10.2010 ರಂದು ಬೆಳಿಗ್ಗೆ 11 ಗಂಟಿಗೆ ಈ ಕೆಳಕಂಡ ನಿರುಪಯುಕ್ತ ವಸ್ತುಗಳನ್ನು ಬಹಿರಂಗ ಹರಾಜು ಮಾಡಲಾಗುವುದು. 
1) ಎಂ.ಎಸ್‌. ಸ್ಕಾಪ್‌ ಅಂದಾಜು 1029.5 ಕೆ.ಜಿ. 
2) ಜಿ.ಐ. ಸ್ಕಾಪ್‌ ಅಂದಾಜು 15.5 ಕೆ.ಜಿ. 
3) ಎಲೆಕ್ಟ್ರಾನಿಕ್ಸ್‌ ಸ್ಕಾಪ್‌ ಅಂದಾಜು 203.5 ಕೆ.ಜಿ. 
4) ನಿರುಪಯುಕ್ತ ಸಾಮಗಿಗಳು 17 ಸಂಖ್ಯೆಗಳು 
ಆಸಕ್ತ ಬಿಡ್‌ದಾರರು ಈ ಕೆಳಕಂಡ ಷರತ್ತುಗಳನ್ವಯ ಹರಾಜಿನಲ್ಲಿ ಭಾಗವಹಿಸಬಹುದು. 
ಷರತ್ತುಗಳು: 
1 ನಿರುಪಯುಕ್ತ ಸ್ಕಾಪ್‌ ಹೇಗಿದೆಯೋ ಹಾಗೆ ಹರಾಜು ಮಾಡಲಾಗುವುದು. 
2) ಬಿಡ್‌ದಾರರು ಹರಾಜಿಗೆ ಅರ್ಧ ಗಂಟೆ ಮುಂಚಿತವಾಗಿ ರೂ.5000-00 ಗಳ ಡಿಪಾಸಿಟ್‌ ಮಾಡುವುದು. 
3) ಹೆಚ್ಚಿನ ಬಿಡ್‌ದಾರರು ವಸ್ತುಗಳ ತೂಕದ ಲಭ್ಯತೆ ಆಧಾರದ ಮೇಲೆ ಸ್ಥಳದಲ್ಲಿಯೇ ಪೂರ್ಣ ಹಣ ಪಾವತಿಸುವುದು. 
4) ಜಾರಿಯಲ್ಲಿರುವ ಮಾರಾಟ ತೆರಿಗೆ, ಸರ್‌ಚಾರ್ಜ್‌ ಇತ್ಯಾದಿಗಳನ್ನು ಪಾವತಿಸುವುದು. 
5) ಹರಾಜಿಗೆ ಲಭ್ಯವಿರುವ ವಸ್ತುಗಳನ್ನು ಹರಾಜಿಗೆ ಅರ್ಧ ಗಂಟೆ ಮುಂಚಿತವಾಗಿ ವೀಕ್ಷಿಸಬಹುದು. 
6) ಹರಾಜನ್ನು ಮುಂದುವರಿಸುವ ಇಲ್ಲವೇ ರದ್ದುಪಡಿಸುವ ಎಲ್ಲಾ ಅಧಿಕಾರವು ಪ್ರಾಚಾರ್ಯರಿಗೆ ಇರುತ್ತದೆ. 
ಹೆಚ್ಚಿನ ವಿವರಗಳ ಅವಶ್ಯಕತೆ ಇದ್ದಲ್ಲಿ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ನಂಜನಗೂಡು, ದೂರವಾಣಿ ಸಂಖ್ಯೆ:08221- 
225887 ಇವರನ್ನು ಕಛೇರಿ ಕೆಲಸದ ವೇಳೆಯಲ್ಲಿ ಸಂಪರ್ಕಿಸಬಹುದು. 
ಪ್ರಾಚಾರ್ಯರು, 
ಪಿ.ಆರ್‌.707 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ನಂಜನಗೂಡು-571302. 
ಕರ್ನಾಟಕ ಸರ್ಕಾರ 
ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಕಾರ್ಯನಿರ್ವಾಹಕ ಇಂಜಿನೀಯರರು, ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ 
ಅಲ್ಪಾವದಿ ಟೆಂಡರ್‌ ಪ್ರಕಟಣೆ 
No.EE/MID/BGM/AE/TND-2010-11/3326, Dated:17" September, 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಕಾಯ್ದೆ ಅಧಿನಿಯಮ-2000ರ ಮತ್ತು ಇತ್ತೀಚಿನ ತಿದ್ದುಪಡಿಗಳಂತೆ, ಈ ಕೆಳಗಿನ 
ಕಾಮಗಾರಿಗಳಿಗಾಗಿ ಅರ್ಹ ಗುತ್ತಿಗೆದಾರರಿಂದ ಐಟಂ ದರದಂತೆ ಗುತ್ತಿಗೆಯನ್ನು “ಇ” ಪ್ರೋಕ್ಕುರಮೆಂಟ್‌” ಮುಖಾಂತರ ಕಾರ್ಯನಿರ್ವಾಹಕ 
ಇಂಜನೀಯರರು ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ ಇವರಿಂದ ಆಹ್ವಾನಿಸಲಾಗಿದೆ. 


೩೨೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ಭಾಗ - ೫ 





























ಕ ಕೆಲಸದ ಹೆಸರು ಟೆಂಡರಿಗಿಟ್ಟ ಇ.ಎಂ.ಡಿ. ಮೊತ್ತ ಟೆಂಡರ್‌ ಶುಲ್ಕ ಕೆಲಸವನ್ನು 
ಸಂ. ಅಂದಾಜು ಮೊತ್ತ (ರೂ.ಗಳಲ್ಲಿ) (ರೂ.ಗಳಲ್ಲಿ) ಮುಗಿಸುವ 
(ರೂ. ಕಾಲಮಿತಿ 
ಲಕ್ಷಗಳಲ್ಲಿ) ಮಳೆಗಾಲ ಸೇರಿ 
Standard Tender Document KW-4 ರಂತೆ 
1. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲ್ಲೂಕಿನ 140.45 210800/- 5000/- 9 ತಿಂಗಳು 
ಕಲೂತಿ ಗ್ರಾಮದ ಹತ್ತಿರ ಅಗ್ರಾಣಿ ಹಳ್ಳಕ್ಕೆ (ಮಳೆಗಾಲ ಸೇರಿ) 
ಅಡ್ಡಲಾಗಿ ಬ್ಯಾರೇಜ್‌ ನಿರ್ಮಾಣ (Work 
Indent No.1377) 





ಗುತ್ತಿಗೆದಾರರು ಕರ್ನಾಟಕ ಸರ್ಕಾರದ “ಇ” ಪ್ರೋಕ್ಕುರಮೆಂಟ್‌” ವೆಬ್‌ಸೈಟ್‌ https://eproc.karnataka.gov.in ನಲ್ಲಿ ಲಾಗಿನ್‌ ಆಗಿ 
Download ಮಾಡಿಕೊಳ್ಳಬಹುದು. ಕಾಮಗಾರಿ ಪಡೆಯಲು ಅರ್ಹತೆ ಷರತ್ತುಗಳು ಕಾಮಗಾರಿ ವಿವರ ಇತ್ಯಾದಿಗಳನ್ನು 29.09.2010 17-30 ಗಂಟೆವರೆಗೆ 
ವಿಭಾಗ ಕಛೇರಿಯಲ್ಲಿ ಅಥವಾ “ಇ-ಪ್ರೋಕ್ಕುರ್‌ಮೆಂಟ್‌” ಹೆಲ್ಫ್‌ ಡೆಸ್ಕ್‌ನಿಂದ ಪಡೆಯಬಹುದು. 080-25501216/25201227. 
ಪೂರ್ವ ಟೆಂಡರ್‌ ಸಭೆಯ ದಿನಾಂಕ:29.09.2010 (ಕಾರ್ಯನಿರ್ವಾಹಕ ಇಂಜಿನೀಯರರು ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ, ಇವರ 
ಕಛೇರಿಯಲ್ಲಿ ಮುಂ 11.00 ಗಂಟಿ) ಟೆಂಡರ್‌ಗಳನ್ನು ಇ.ಎಂ.ಡಿ. ಹಾಗೂ ಟೆಂಡರ್‌ ಶುಲ್ಕದೊಂದಿಗೆ (ವೆಬ್‌ಸೈಟ್‌ನಲ್ಲಿ ನಿಗದಿ ಮಾಡಿರುವ 
ಯಾವುದಾದರು ಒಂದು ಮಾದರಿಯಲ್ಲಿ ಆನ್‌ ಲೈನ್‌ ಪೇಮೆಂಟ್‌ ಮಾತ್ರ) "ಇ-ಪ್ರೋಕ್ಕುರಮೆಂಟ್‌” ವೆಬ್‌ಸೈಟ್‌ 
https://eproc.karnataka.gov.in ನಲ್ಲಿ ದಿನಾ೦ಕ:06.10.2010ರ 16-00 ಗಂಟೆವರೆಗೆ ಸ್ವೀಕರಿಸಲಾಗುವುದು. ಸದರಿ ಗುತ್ತಿಗೆಗಳನ್ನು 
11.10.2010ರಂದು (ತಾಂತ್ರಿಕ್‌ ಬಿಡ್‌) ತೆರೆಯಲಾಗುವುದು. (ಸಾಧ್ಯವಾದಲ್ಲಿ) 
ವ್ಹಿಬಿ. ಕುಲಕರ್ಣಿ 
ಕಾರ್ಯನಿರ್ವಾಹಕ ಇಂಜಿನೀಯರರು, 
ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ. 
GOVERNMENT OF KARNATAKA 
WATER RESOURCES DEPARTMENT (MINOR IRRIGATION) 
OFFICE OF THE EXECUTIVE ENGINEER, 11.1. DIVISION, BELGAUM 
SHORT-TERM TENDER NOTIFICATION 
No.EE/MID/BGM/TND/AE/2010-11/3326, Dated:17" September, 2010 
As per KTTP Act-2000 and Amendments the Executive Engineer M.l. Division Belgaum has invited the item rate TENDER 


for the following works in E-Procurement Portal System. 





Sl. Name of work Amount put Earnest Money Tender Period of 
No. to tender (Rs. Deposit (Rs.) Processing completion 
In lakhs) Fee(Rs.) (including 

monsoon) 





Standard Tender Document KW-4 





1. Construction of Barrage across Agrani 140.45 210800/- 5000/- 9 months 
Nala Near Kalluti Village in Athani 70. (including 
Belgaum District. (Work 176601 monsoon) 
No.1377) 


























The Contractors may 1001೧ and Download from Govt of Karnataka E-Procurement Web Site 
https://eproc.karnataka.gov.in. 

The details of the works and other conditions may be obtained in the Division Office or E-Procurement Help Desk 080- 
25501216/25201227 upto 29.09.2010. 

Date of Pre-tender meeting 29.09.2010 (In the office of the Executive Engineer, M.l. Division, Belgaum at 11.00 AM. 

The Tender will be received along with Tender processing fee and E.M.D. (as prescribed in the Web-Site in any one of the 
mode by on-line payment only) in https://eproc.karnataka.gov.in on or before 06.10.2010 upto 16.00 hrs. The tenders (Technical Bid) 
will be opened on 11.10.2010 (If possible). 

V.B. KULKARNI 


PR-715 Executive Engineer, M.l. Division, Belgaum. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ೩೨೭೩ 


GOVERNMENT OF KARNATAKA 
WATER RESOURCES DEPARTMENT (MINOR IRRIGATION) 
OFFICE OF THE EXECUTIVE ENGINEER, M.l. DIVISION, BELGAUM 
SHORT-TERM TENDER NOTIFICATION (CALL-3) 
No.EE/MID/BGM/TND/AE-1/10-11/3322, Dated:17" September, 2010 
As per KTTP Act-2000 and Amendments the Executive Engineer M.l. Division Belgaum has invited the item rate TENDER 





for the following works in E-Procurement Portal System. 





Sl. Name of work Amount put Earnest Tender Period of Remarks 
No. to tender Money Processing completion 
(Rs. In lakhs) Deposit Fee (Rs.) (including 
(Rs.) monsoon) 





Standard Tender Document KW-4 
































1. Repair, Renovation & Restoration 199.47 299250.00 5000.00 11 months | (Call-1, 2191 
of Ml. Tanks Coming Under (including Dtd.09.07.2010) 
Belgaum, Tq: & District Belgaum. monsoon) (Call-2, 3047, 
(Work Indent No.1091) Dtd:25.08.2010) 

2. Repair, Renovation & Restoration 156.41 234650.00 5000.00 11 months | (Call-1, 2191 
of Ml. Tanks Coming under (including Dtd.09.07.2010) 
Bailahongal Tq: & Dist. Belgaum. monsoon) (Call-2, 3047, 
(Work Indent No.1080) Dtd:25.08.2010) 





The Contractors may 1001೧ and Download from Govt of Karnataka E-Procurement Web Site 
https://eproc.karnataka.gov.in. 

The details of the works and other conditions may be obtained in the Division Office or E-Procurement Help Desk 080- 
25501216/ upto 29.09.2010 upto 11.00AM. 

Date of Pre-tender meeting 29.09.2010 (In the office of the Executive Engineer, M.l. Division, Belgaum at 11.00 AM. 

The Tender will be received along with Tender processing fee and E.M.D. (as prescribed in the Web-Site in any one of the 
mode by on-line payment only) in https://eproc.karnataka.gov.in on or before 06.10.2010 upto 16.00 hrs. The tenders (Technical Bid) 


will be opened on 11.10.2010 (If possible). 
V.B. KULKARNI 


Executive Engineer, M.l. Division, Belgaum. 
ಕರ್ನಾಟಕ ಸರ್ಕಾರ 
ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಕಾರ್ಯನಿರ್ವಾಹಕ ಇಂಜಿನೀಯರರು, ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ 
ಅಲ್ಪಾವದಿ ಟೆಂಡರ್‌ ಪ್ರಕಟಣೆ (3ನೇ ಕರೆ) 
No.EE/MID/BGM//TND/AE-1/10-11/3322, Dated:17" September, 2010 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಕಾಯ್ದೆ ಅಧಿನಿಯಮ-2000ರ ಮತ್ತು ಇತ್ತೀಚಿನ ತಿದ್ದುಪಡಿಗಳಂತೆ, ಈ ಕೆಳಗಿನ 
ಕಾಮಗಾರಿಗಳಿಗಾಗಿ ಅರ್ಹ ಗುತ್ತಿಗೆದಾರರಿಂದ ಐಟಂ ದರದಂತೆ ಗುತ್ತಿಗೆಯನ್ನು “ಇ” ಪ್ರೋಕ್ಕುರಮೆಂಟ್‌” ಮುಖಾಂತರ ಕಾರ್ಯನಿರ್ವಾಹಕ 
ಇಂಜನೀಯರರು ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ ಇವರಿಂದ ಆಹ್ವಾನಿಸಲಾಗಿದೆ. 











ಕ್ರ ಕೆಲಸದ ಹೆಸರು ಟೆಂಡರಿಗಿಟ್ಟ ಇ.ಎಂ.ಡಿ. ಮೊತ್ತ (ಟೆಂಡರ್‌ ಶುಲ್ಕ ಕೆಲಸವನ್ನು ಷರಾ 
ಸಂ. ಅಂದಾಜು ಮೊತ್ತ (ರೂ.ಗಳಲ್ಲಿ) (ರೂ.ಗಳಲ್ಲಿ) ಮುಗಿಸುವ 
(ರೂ. ಲಕ್ಷಗಳಲ್ಲಿ) ಕಾಲಮಿತಿ 
ಮಳೆಗಾಲ ಸೇರಿ 
Standard Tender Document KW-4 ರಂತೆ 
1. | ಜಲಕಾಯಗಳ ದುರಸ್ತಿ, ಜೀರ್ಣೋದ್ದಾರ 199.47 299250.00 5000.00 1] ತಿಂಗಳು | (1ನೇ ಕರೆ 
ಮತ್ತು ಪುನರುಜ್ಜೀವನ (RRR) (ಮಳೆಗಾಲ ಟೆಂಡರ ಪ್ರಕಟಣೆ 
ಯೋಜನೆಯಡಿ ಬೆಳಗಾವಿ ಜಿಲ್ಲೆಯ ಸೇರಿ) ಸಂ.2191 
ಬೆಳಗಾವಿ ತಾಲ್ಲೂಕಿನ ಸ.ನೀ.ಕೆರೆಗಳ ದಿ:9.7.10) 
ಸುಧಾರಣೆ. ((Work 176671 No.1091)) (2ನೇ ಕರೆ 
ಟೆಂಡರ್‌ ಪ್ರಕಟಣೆ 
ಸಂ.3047 











ದಿ:25.8.10) 




















೩೨೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ಭಾಗ - ೫ 























ಕ್ರ ಕೆಲಸದ ಹೆಸರು ಟೆಂಡರಿಗಿಟ್ಟ ಇ.ಎಂ.ಡಿ. ಮೊತ್ತ (ಟೆಂಡರ್‌ ಶುಲ್ಕ ಕೆಲಸವನ್ನು ಷರಾ 
ಸಂ. ಅಂದಾಜು ಮೊತ್ತ (ರೂ.ಗಳಲ್ಲಿ) | (ರೂ.ಗಳಲ್ಲಿ) ಮುಗಿಸುವ 
(ರೂ. ಲಕ್ಷಗಳಲ್ಲಿ) ಕಾಲಮಿತಿ 
ಮಳೆಗಾಲ ಸೇರಿ 
2. | ಜಲಕಾಯಗಳ ದುರಸ್ತಿ ಜೀರ್ಣೋದ್ದಾರ 156.41 234650.00 5000.00 |11 ತಿಂಗಳು | (1ನೇ ಕರೆ 
ಮತ್ತು ಪುನರುಜ್ಜೀವನ (RRR) (ಮಳೆಗಾಲ ಟೆಂಡರ ಪ್ರಕಟಣೆ 
ಯೋಜನೆಯಡಿ ಬೆಳಗಾವಿ ಜಿಲ್ಲೆಯ ಸೇರಿ) ಸಂ.2191 
ಬೈಲಹೊಂಗಲ ತಾಲ್ಲೂಕಿನ ಸ.ನೀ.ಕೆರೆಗಳ ದಿ:9.7.10) 
ಸುಧಾರಣೆ. ((Work Indent No.1080)) (2ನೇ ಕರೆ 
ಟೆಂಡರ್‌ ಪ್ರಕಟಣೆ 
ಸಂ.3047 
ದಿ:25.8.10) 








ಗುತ್ತಿಗೆದಾರರು ಕರ್ನಾಟಕ ಸರ್ಕಾರದ “ಇ” ಪ್ರೋಕ್ಕುರಮೆಂಟ್‌” ವೆಬ್‌ಸೈಟ್‌ https://eproc.karnataka.gov.in ನಲ್ಲಿ ಲಾಗಿನ್‌ ಆಗಿ 
Download ಮಾಡಿಕೊಳ್ಳಬಹುದು. 

ಕಾಮಗಾರಿ ಪಡೆಯಲು ಅರ್ಹತೆ ಷರತ್ತುಗಳು ಕಾಮಗಾರಿ ವಿವರ ಇತ್ಯಾದಿಗಳನ್ನು ದಿನಾಂಕ:29.09.2010 ಮುಂ. 11-00 ಗಂಟೆವರೆಗೆ 
ವಿಭಾಗ ಕಛೇರಿಯಲ್ಲಿ ಅಥವಾ “ಇ-ಪ್ರೋಕ್ಯುರ್‌ಮೆಂಟ್‌'' ಹೆಲ್ಪ್‌ ಡೆಸ್ಕ್‌ನಿಂದ ಪಡೆಯಬಹುದು. 080-25501216. 

ಪೂರ್ವ ಟೆಂಡರ್‌ ಸಭೆಯ ದಿನಾಂಕ:29.09.2010 (ಕಾರ್ಯನಿರ್ವಾಹಕ ಇಂಜಿನೀಯರರು ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ, ಇವರ 
ಕಛೇರಿಯಲ್ಲಿ ಮುಂ 11.00 ಗಂಟೆ) 

ಟೆಂಡರ್‌ಗಳನ್ನು ಇ.ಎಂ.ಡಿ. ಹಾಗೂ ಟೆಂಡರ್‌ ಶುಲ್ಕದೊಂದಿಗೆ (ವೆಬ್‌ಸೈಟ್‌ನಲ್ಲಿ ನಿಗದಿ ಮಾಡಿರುವ ಯಾವುದಾದರು ಒಂದು ಮಾದರಿಯಲ್ಲಿ 
ಆನ್‌ ಲೈನ್‌ ಪೇಮೆಂಟ್‌ ಮಾತ್ರ) “ಇ-ಪ್ರೋಕ್ಕುರಮೆಂಟ್‌'' ವೆಬ್‌ಸೈಟ್‌ https//eproc.karnataka.gov.in ನಲ್ಲಿ ದಿನಾ೦ಕ:06.10.2010ರ 16-00 
ಗಂಟೆವರೆಗೆ ಸ್ವೀಕರಿಸಲಾಗುವುದು. ಸದರಿ ಗುತ್ತಿಗೆಗಳನ್ನು 11.10.2010ರಂದು (ತಾಂತ್ರಿಕ ಬಿಡ್‌) ತೆರೆಯಲಾಗುವುದು. (ಸಾಧ್ಯವಾದಲ್ಲಿ) 

ವ್ಹಿಬಿ. ಕುಲಕರ್ಣಿ 
ಪಿ.ಆರ್‌.716 ಕಾರ್ಯನಿರ್ವಾಹಕ ಇಂಜಿನೀಯರರು, 
ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ. 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರವರ ಕಛೇರಿ, ನಂ.720, ಶಿಂಷಾ ಭವನ, 46ನೇ ಅಡ್ಡರಸ್ತೆ, 
8ನೇ ಬ್ಲಾಕ್‌, ಜಯನಗರ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ: ಇಎಸ್‌ಟಿ 2-315/06-07, ದಿನಾಂಕ:17ನೇ ಆಗಸ್ಟ್‌, 2010 
ವಿಷಯ: ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ನೋಂದಣಿ 
ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ನೇಮಕ ಮಾಡುವ ಕುರಿತು. 
ಉಲ್ಲೇಖ: ಕಾರ್ಯದರ್ಶಿಯವರು, ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು ಅವರ ಪತ್ರ ಸಂಖ್ಯೆ: ಇ(2)-10-45/2010-11 
ಪಿಎಸ್‌ಸಿ/ ದಿನಾ೦ಕ:19.04.2010. 

ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ಆಯ್ಕೆಗಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ 
ಉಲ್ಲೇಖದನ್ವಯ ಹಂಚಿಕೆಯಾಗಿರುವ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ 
ನಿಯಮ 4()ರನ್ವಯ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ತಾತ್ಕಾಲಿಕವಾಗಿ ಪ್ರಥಮ ದರ್ಜೆ ಸಹಾಯಕರಾಗಿ ವೇತನ ಶ್ರೇಣಿ ರೂ.7275-175-7800- 
200-8600-225-9500-250-10500-300-12300-350-13350 ರಲ್ಲಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಿ ಇವರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಕಛೇರಿಗಳಿಗೆ ಸ್ಥಳ ನಿಯುಕ್ತಿ ಮಾಡಿ ಆದೇಶ ನೀಡಲಾಗಿದೆ. 








ಕ್ರ ಸಂ. ಹೆಸರು ಮತ್ತು ವಿಳಾಸ ಕೆಪಿಎಸ್‌ಸಿ ಆಯ್ಕೆ ಪ್ರಥಮ ದರ್ಜೆ ಸಹಾಯಕರೆಂದು ನೇಮಕಾತಿ 
ಶ್ರೀ/ ಶ್ರೀಮತಿ ಪಟ್ಟಿಯ ಕ್ರಮ ಸಂಖ್ಯೆ ಮಾಡಿದ ಕಛೇರಿ 
1. DHANALAKSHMI ಗ. 1 ಕೇಂದ್ರ ಕಛೇರಿ, ಬೆಂಗಳೂರು 


NO.25, 'DISHA NILAYA' 5™ MAIN 
13™ CROSS, AGRAHARA 
DASARAHALLI, BANGALORE-560 079. 























ಭಾಗ - ೫ 


(೮೬ 
ww 
೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ೩೨೭೫ 


ಹೆಸರು ಮತ್ತು ವಿಳಾಸ ಕೆಪಿಎಸ್‌ಸಿ ಆಯ್ಕೆ ಪ್ರಥಮ ದರ್ಜೆ ಸಹಾಯಕರೆಂದು ನೇಮಕಾತಿ 
ಶ್ರೀ/ ಶ್ರೀಮತಿ ಪಟ್ಟಿಯ ಕ್ರಮ ಸಂಖ್ಯೆ ಮಾಡಿದ ಕಛೇರಿ 





2. ABBAYAVVA GALAKANNAVAR 2 ಜಿಲ್ಲಾ ನೋಂದಣಾಧಿಕಾರಿಗಳು, ಬಳ್ಳಾರಿ. 
0/೦ RAMAPPA H. 

GLAKANNAVAR AT POST KHAJIDONI, 
BAGALKOT TQ: DT:587204. 











3. CHANDRAMMA. M. 3 ಜಿಲ್ಲಾ ನೋಂದಣಾಧಿಕಾರಿಗಳು, ಮಂಡ್ಯ 
D/O MALLIKARJUNAPPA, 
NETHRENAHALLI, KONASAGARA POST, 
MOLAKALMUR TQ: CHITRADURGA 
DIST-577529. 














pr) pr) 


ಈ ನೇಮಕಾತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ ಮತ್ತು ಅಭ್ಯರ್ಥಿಗಳು ಈ ಷರತ್ತುಗಳಿಗೆ ಬದ್ಧರಾಗಿರತಕ್ಕದ್ದು. 


1) 


2) 


3) 


4) 


5) 


6) 


7) 


ಪಿ.ಆರ್‌.654 


ಈ ನೇಮಕಾತಿಯು ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ ಭಾರತದ ಸರ್ವೋಚ್ಛ ನ್ಯಾಯಾಲಯದಲ್ಲಿ ದಾಖಲಾಗಿರುವ ರಿಟ್‌ 
ಅರ್ಜಿ ಸಂಖ್ಯೆ (ಸಿವಿಲ್‌) 232/1999ರ ಅರ್ಜಿಯಲ್ಲಿ ಆಗುವ ಘನ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. ಹಾಗೂ 
ಅಭ್ಯರ್ಥಿಗಳು ಸದರಿ ಘನ ನ್ಯಾಯಾಲಯಗಳು ನೀಡುವ ತೀರ್ಪಿಗೆ ಬದ್ಧರಾಗಿರತಕ್ಕದ್ದು. 
ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಎರಡು ವರ್ಷಗಳ ಪರೀಕ್ಷಾರ್ಥ ಅವಧಿಯಲ್ಲಿರುತ್ತಾರೆ. ಈ ಅವಧಿಯಲ್ಲಿ ಎಲ್ಲಾ 
ಅಭ್ಯರ್ಥಿಗಳು ಈ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ನಿಗದಿಪಡಿಸಿರುವ (1) ಕನ್ನಡ ಭಾಷಾ ಪರೀಕ್ಷೆ (2) ಅಕೌಂಟ್ಸ್‌ 
ಹೈಯರ್‌ (3) ರಿಜಿಸ್ಟ್ರೇಷನ್‌ (4) ಜನರಲ್‌ ಲಾ ಭಾಗ-1 ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. ಇದಕ್ಕೆ ತಪ್ಪಿದಲ್ಲಿ (೦56 
(ಪ್ರೊಬೇಷನ್‌) ರೂಲ್ಸ್‌ 1977ರ ಅಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು. 
ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾದ ಮೇಲೆ (1) ನಿಗದಿತ ನಮೂನೆಯಲ್ಲಿ ಆಸ್ತಿ ವಿವರಣಾ ಪಟ್ಟಿಯನ್ನು ಮತ್ತು (2) ಇಬ್ಬರು ಸ್ಥಳೀಯ 
ಗಣ್ಯ ವ್ಯಕ್ತಿಗಳಿಂದ ನಡೆತ ಪ್ರಮಾಣ ಪತ್ರವನ್ನು ಸಲ್ಲಿಸಿದ ನಂತರ ಸರ್ಕಾರಿ ಆದೇಶ ಸಂಖ್ಯೆ: JAD/37/Sಗಔ/74 ದಿನಾ೦ಕ:05.08.1974 
ರನ್ವಯ ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ನೀಡಲಾಗುವುದು. 
ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾಗುವ ಮುನ್ನ ಭಾರತದ ಸಂವಿಧಾನಕ್ಕೆ ಬದ್ದರಾಗಿರುವ ಬಗ್ಗೆ ಪ್ರತಿಜ್ಞೆ ಮಾಡಿದ ನಿಷ್ಠೆ 
ಬರೆದುಕೊಡತಕ್ಕದ್ದು. 
ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ೯ರ 65 8೧೧ 67 ದಿನಾಂಕ: 22.06.1967ರನ್ವಯ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಜಿಲ್ಲಾ 
ಸರ್ಜನ್‌ ಅವರಿಂದ ಪಡೆದು ಹಾಜರುಪಡಿಸತಕ್ಕದ್ದು. 
ಸರ್ಕಾರದವರು ತಮ್ಮ ಆದೇಶ ಸಂಖ್ಯೆ: FD (SPL) 04 PET 2005 ದಿನಾಂಕ:31.03.2006ರಲ್ಲಿ ಈ ಹಿಂದೆ ಜಾರಿಯಲ್ಲಿದ್ದ ನಿವೃತ್ತಿ 
ಪಿಂಚಣಿ ಸೌಲಭ್ಯ ಯೋಜನೆಯ ಬದಲಾಗಿ ದಿನಾಂಕ:01.04.2006 ರಿಂದ ಜಾರಿಗೆ ಬರುವಂತೆ ಹೊಸದಾಗಿ New Defined 
Contributory Pension Scheme ಎ೦ಬ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿರುತ್ತಾರೆ. ಈ ಹೊಸ ಪಿಂಚಣಿ 
ಯೋಜನೆಯು ದಿನಾಂಕ:01.04.2006 ರಿಂದ ಅಥವಾ ತದನಂತರ ನೇಮಕಾತಿ ಹೊಂದಿದ ಎಲ್ಲಾ ರಾಜ್ಯ ಸರ್ಕಾರಿ ನೌಕರರಿಗೆ 
ಅನ್ವಯಿಸುತ್ತದೆಂದು ಆದೇಶ ಮಾಡಿರುತ್ತಾರೆ. 

ಆದ್ದರಿಂದ ಈ ಇಲಾಖೆಯಲ್ಲಿ ನೇಮಕ ಹೊಂದಿದ ಈ ಅಭ್ಯರ್ಥಿಗಳೆಲ್ಲರೂ ಸರ್ಕಾರದ ಸದರಿ ಆದೇಶದನ್ವಯ ಹೊಸ ಪಿಂಚಣಿ 
ಯೋಜನೆಗೆ ಒಳಪಡುತ್ತಾರೆಂದು ಈ ಮೂಲಕ ಆದೇಶಿಸಿದೆ. ಹಾಗೂ ಸದರಿ ಆದೇಶದಲ್ಲಿನ ನಿರ್ದೇಶನಕ್ಕೆ ಸದರಿ ಎಲ್ಲಾ ಅಭ್ಯರ್ಥಿಗಳು 
ಬದ್ದರಾಗಿರತಕ್ಕದ್ದು. 
ಅಭ್ಯರ್ಥಿಗಳು ಈ ನೇಮಕಾತಿ ಆದೇಶ ಮುಟ್ಟಿದ 15 ದಿವಸಗಳಲ್ಲಿ ನೇಮಕಾತಿ ಮಾಡಿದ ಕಛೇರಿಯಲ್ಲಿ ಕೆಲಸಕ್ಕೆ ಹಾಜರಾಗತಕ್ಕದ್ದು. 
ಇದಕ್ಕೆ ತಪ್ಪಿದಲ್ಲಿ ಅವರ ನೇಮಕಾತಿ ಆದೇಶವನ್ನು ನಿಯಮಾನುಸಾರ ರದ್ದುಪಡಿಸಲಾಗುವುದು. ಹಾಗೂ ನೇಮಕಾತಿ ಬಗ್ಗೆ ಅಭ್ಯರ್ಥಿಯು 
ಯಾವ ಹಕ್ಕನ್ನು ಹೊಂದಿರುವುದಿಲ್ಲವೆಂದು ತಿಳಿಯತಕ್ಕದ್ದು. 


(€L 


ಮಾಣ ಪತ್ರವನ್ನು 


ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
ಮುದ್ರಾಂಕಗಳ ಆಯುಕ್ತರು, ಬೆ೦ಗಳೂರು. 
ಕಾರ್ಮಿಕ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಕಾಲ 482 ಎಲ್‌ಎಸ್‌ಐ 2008, ಬೆಂಗಳೂರು, ದಿನಾಂಕ:20ನೇ ಸೆಪ್ಟೆಂಬರ್‌, 2010 


ಕರ್ನಾಟಕ ಲೋಕಸೇವಾ ಆಯೋಗವು ದಿನಾಂಕ:11.04.2008ರಂದು ಪ್ರಕಟಿಸಿರುವ ಅಧಿಸೂಚನೆ ಸಂಖ್ಯೆ: ಪಿಎಸ್‌ಸಿ 2 ಆರ್‌ಟಿಬಿ 99ರ 
ಪಟ್ಟಿಯಲ್ಲಿ ಆಯ್ಕೆಯಾದ ಡಾ:ಎನ್‌.ಕೃಷ್ಣಮೂರ್ತಿ, ನಂ.566, 11ನೇ ಕ್ರಾಸ್‌, 2ನೇ ಹಂತ ವೆಸ್ಟ್‌ ಆಫ್‌ ಕಾರ್ಡ್‌ ರೋಡ್‌, ಮಹಾಲಕ್ಷ್ಮಿಪುರ, 


ಆ 


೩೨೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ಭಾಗ - ೫ 





ಬೆಂಗಳೂರು-86 ಇವರನ್ನು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯಲ್ಲಿ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ ವೇತನ ಶ್ರೇಣಿ 
ರೂ.14050-25050ಗಳಲ್ಲಿ 02 ವರ್ಷದ ಖಾಯಂ ಪೂರ್ವ ಸೇವಾವಧಿಯ ಮೇರೆಗೆ ತಾತ್ಕಾಲಿಕವಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಈ ಕೆಳಕಂಡ ನಿಬಂಧನೆ ಮತ್ತು ಷರತ್ತುಗಳಿಗೆ ಒಳಪಟ್ಟು ನೇಮಿಸಲಾಗಿದೆ. 


1) 


2) 


3) 


4) 


5) 


6) 


7) 


ಪಿ.ಆರ್‌.720 


ಷರತುಗಳು 
ನೇಮಕಾತಿ ಹೊಂದಿದ ಅಭ್ಯರ್ಥಿಯು ಎರಡು ವರ್ಷಗಳ ಖಾಯಂಪೂರ್ವ ಸೇವಾವಧಿಯಲ್ಲಿ ನಿಗದಿಪಡಿಸಲಾಗಿರುವ ಇಲಾಖಾ 
ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 
ಅಭ್ಯರ್ಥಿಯು ನಿರ್ದೇಶಕರು, ಕಾ.ರಾ.ವಿ. ಯೋಜನೆ ವೈದ್ಯಕೀಯ ಸೇವೆಗಳು, ರಾಜಾಜಿನಗರ, ಬೆ೦ಗಳೂರು ಇವರ ಮುಂದೆ ಈ 
ಅಧಿಸೂಚನೆಯು ನೋಂದಾಯಿತ ಅಂಚೆಯ ಮೂಲಕ ತಲುಪಿದ 15 ದಿನಗಳ ಒಳಗಾಗಿ ತಮ್ಮ ಸ್ವಂತ ಖರ್ಚು ವೆಚ್ಚದಲ್ಲಿ 
ಹಾಜರಾಗತಕ್ಕದ್ದು, ತಪ್ಪಿದಲ್ಲಿ, ನೇಮಕಾತಿ ಆದೇಶವನ್ನು ಯಾವುದೇ ಸೂಚನೆ ಇಲ್ಲದೆ ರದ್ದುಪಡಿಸಲಾಗುವುದು. 
ಅಭ್ಯರ್ಥಿಯು ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ ಗೊತ್ತುಪಡಿಸಿರುವ ವಿದ್ಯಾರ್ಹತೆಯ ಅಂಕಪಟ್ಟಿ, 
ಪದವಿ ಪ್ರಮಾಣ ಪತ್ರ ಜನ್ಮ ದಿನಾಂಕದ ದಾಖಲೆ ಹಾಗೂ ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ ಪತ್ರ 
ಇತ್ಯಾದಿಗಳನ್ನು ನಿರ್ದೇಶಕರು, ಕಾರಾವಿ ಯೋಜನೆ ವೈದ್ಯಕೀಯ ಸೇವೆಗಳು ಇವರ ಮುಂದೆ ಹಾಜರುಪಡಿಸತಕ್ಕದ್ದು. 
ಇವರ ನೇಮಕಾತಿ ಮತ್ತು ಸೇವಾ ಷರತ್ತುಗಳು, ಜಾರಿಯಲ್ಲಿರುವ ನಿಯಮಗಳು ಮತ್ತು ಮುಂದೆ ಜಾರಿ ಮಾಡಲಿರುವ ಆದೇಶಗಳ 
ಪ್ರಕಾರ ಇರುತ್ತದೆ. 
ಕರ್ನಾಟಕ ಲೋಕ ಸೇವಾ ಆಯೋಗವು ನೀಡಿರುವ ಆಯ್ಕೆಪಟ್ಟಿಯ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆಯ ಆಧಾರದ ಮೇಲೆ 
ಜೇಷ್ಠತೆಯನ್ನು ಪರಿಗಣಿಸಲಾಗುವುದು. 
ಅಭ್ಯರ್ಥಿಯು ಪ್ರಭಾರ ವರ್ಗಾವಣೆಯ ಪ್ರಮಾಣ ಪತ್ರಗಳನ್ನು ನಿರ್ದೇಶಕರು, ಕಾ.ರಾ.ವಿ. ಯೋಜನೆ ವೈದ್ಯಕೀಯ ಸೇವೆಗಳು, 
ರಾಜಾಜಿನಗರ, ಬೆ೦ಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. 
ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿದ್ದಲ್ಲಿ ಸ್ನಾತಕೋತ್ತರ ವ್ಯಾಸಂಗವನ್ನು ಮುಂದುವರಿಸಲು ಅನುಮತಿಯನ್ನು ನೀಡಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋವಿಂದಸ್ವಾಮಿ 
ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ (ಕಾರಾವಿ ಯೋ (ವೈ) ಸೇವೆಗಳು). 
FORM -IV 
(See Rule 12) 
NOTICE 


It is hereby notified that the undersigned has changed his/her name from HONNAPPA KALLAPPA HITTALAMANI to 
HONNAPPA KALLAPPA KAMBLE. 


PD-116 


HONNAPPA KALLAPPA HITTALAMANI 
FORM -IV 
(See Rule 12) 
NOTICE 


It is hereby notified that the undersigned has changed his/her name from BHARAMAPPA KAREPPA MADAR to 
BHARAMAPPA KAREPPA MUNNOLI. 


PD-111 


BHARAMAPPA KAREPPA MADAR 
FORM -IV 
(See Rule 12) 
NOTICE 


It is hereby notified that the undersigned has changed his/her name from SHAMBHULINGAPPA. ANDANAPPA. 
GANIGER to SHAMBHULINGAPPA. ANDANAPPA. ANEGUNDI 


PD-115 


SHAMBHULINGAPPA. ANDANAPPA GANIGER 
DEPARTMENT OF PUBLIC INSTRUCTIONS 
OFFICE OF THE DEPUTY DIRECTOR OF PUBLIC INSTRUCTIONS BIDAR DISTRICT BIDAR 
No.E1/ADM/HS/AM/N.C/32/2010-11, Dated:10" August, 2010 
FORM -lI 
(See Rule 9) 
NOTIFICATION 


SHRI KUSHAPPA 5/೦ SANGAPPA working has Assistant Teacher in the Education Department of Office of the Govt. 
High School Janwada Tq: & District. Bidar is permitted to change his name to YARNALLE KUSHAL RAO 5/೦ SANGAPPA. 


PD-114 


Dy. Director of Public Instruction, 
Bidar. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ೩೨೭೭ 





IN THE COURT OF THE IV ADDL. CITY CIVIL JUDGE, MAYOHALL, BANGALORE 
CCH-21 
P & S.C. NO.25038/2010, HG:12.11.2010 
PETITIONERS: 
1. Shirley Sherwood 72 yrs W/o late E. Sherwood presently residing at No.424, 5" 'A' Cross HRBR 2™ Block Kalyan 
Nagar, Bangalore-43. 
2. Mr. Eugene Penn 67 yrs S/o Late: H.E. Penn Presently residing at No.206, 275 Main Road, Ramachandrapuram, 
Bangalore-21. 
Vis 
RESPONDENT: 
1. Mrs. Berly Henderson, 75 yrs W/o Late R.F. Henderson Presently Residing at No.1209/16, 4" Cross, L.N. Colony 
Yeshwanthpur, Bangalore-22. 
2. Mrs. Marjorie Carlier, 69 yrs W/o Late F. Carlier Presently residing at No.6/5, 1° Floor, Ayyappa Garden, L.I.C. 
Colony Yeshwanthpur, Bangalore-22. 
3. Mrs. Orien Edward 63 yrs W/o Late Edward Presently residing at No.7, Gopal Reddy compound Kalyanagar Post, 
Chelikere, Bangalore-43. 
4. Mr. Judha Penn 61 yrs S/o late H.E. Penn Presently Residing at No.710, 1° 'A' Cross, Hennur Banaswadi layout, 
Bangalore-4. 
PUBLIC NOTICE 
Notice is hereby given that a petition has been made to this Court Under Sec. 278 the Indian Succession Act, for grant of 
Letter of Administration of estate of the deceased Harold Edward Penn, Who died on 22.09.1998 at Bangalore. 
Be it known that No caveat has been entered and the said petition is posted for hearing on 12.11.2010 at 11 ' clock. Any 
person's claiming to have any interest may come and participate in the proceedings before grant of Letter of Administration. 
SCHEDULE 
Movables like Cash in hand and Bank, House hold items jewels etc. 
Immovable property bearing Municipal Old No.111, New No.39 (PID 25-15-39N) 2 Main Road Ramachandrapuram, 
Bangalore-21. 
Given under my hand and the seal of the Court, this the 25" day of September, 2010. 
By Order of the Court, 
PD-147 Asst. Registrar 
City Civil Court, Mayohall Unit, Bangalore. 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 
ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ, ಬಳ್ಳಾರಿ 
ಅಧಿಕೃತ ಜ್ಞಾಪನ 
ಸಂಖ್ಯೆ: ಸಿಬ್ಬಂದಿ/12/2009-10/314, ದಿನಾಂಕ:25ನೇ ಆಗಸ್ಟ್‌, 2010 
ವಿಷಯ: ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ಅಭ್ಯರ್ಥಿಗಳನ್ನು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ನೋಂದಣಿ 
ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ನೇಮಕ ಮಾಡುವ ಕುರಿತು. 
ಉಲ್ಲೇಖ: 1) ಕಾರ್ಯದರ್ಶಿಯವರು, ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು ಅವರ ಪತ್ರ ಸಂಖ್ಯೆ: ಇ(3) 764-823/2009- 
10/ಪಿಎಸ್ಸಿ, ದಿನಾ೦ಕ:25.07.2009/03.08.2009. 
2) ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ಬೆಂಗಳೂರು ಇವರ ಅಲಾಟ್‌ಮೆಂಟ್‌ ಪತ್ರ ಸಂಖ್ಯೆ 
ಸಿಬ್ಬಂದಿ 2-144/05-06, ದಿನಾ೦ಕ:24.08.2009. 
3) ಈ ಕಛೇರಿಯ ಇದೇ ಸಂಖ್ಯೆಯ ಅಧಿಕೃತ ಜ್ಞಾಪನ ಪತ್ರ ದಿನಾಂಕ:06.03.2010. 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ಆಯ್ಕೆಯಾಗಿ ಉಲ್ಲೇಖ (2)ರನ್ವಯ ಈ ಜಿಲ್ಲೆಗೆ 
ಹಂಚಿಕೆಯಾಗಿರುವ ಈ ಕೆಳಕಂಡ ಅಭ್ಯರ್ಥಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 4(0 


ರನ್ವಯ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ತಾತ್ಕಾಲಿಕವಾಗಿ ದ್ವಿತೀಯ ದರ್ಜೆ ಸಹಾಯಕರಾಗಿ ವೇತನ ಶ್ರೇಣಿ ರೂ.5800-10500ರಲ್ಲಿ ಈ ತಕ್ಷಣದಿಂದ 


೩೨೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ಭಾಗ - ೫ 





ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಇವರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಕಛೇರಿಗೆ ಸ್ಥಳ ನಿಯುಕ್ತಿ ಆದೇಶ 











ನೀಡಲಾಗಿದೆ. 
ಕ್ರಸಂ. ಹೆಸರು ಮತ್ತು ವಿಳಾಸ ಕೆಪಿಎಸ್‌ಸಿ ಆಯ್ಕೆ ದ್ವಿತೀಯ ದರ್ಜೆ ಸಹಾಯಕರೆಂದು ನೇಮಕಾತಿ 
ಶ್ರೀ/ ಶ್ರೀಮತಿ ಪಟ್ಟಿಯ ಕ್ರಮ ಸಂಖ್ಯೆ ಮಾಡಿದ ಕಛೇರಿ 
I. ಶ್ರೀ ಪ್ರವೀಣ್‌ ಕುಮಾರ್‌ ಹನ್ನಿ 33 (ನೋಂದಣಿ ಉಪ ನೋಂದಣಿ ಕಛೇರಿ, ಕುರುಗೋಡು 
ತಂದೆ ವೀರಪ್ಪ ಹನ್ನಿ ರೇಣುಕಾನಗರ, ಹೂವಿನಹಡಗಲಿ, ಸಂಖ್ಯೆ:663208) 
ಬಳ್ಳಾರಿ ಜಿಲ್ಲೆ. 

















ಈ ನೇಮಕಾತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟರುತ್ತದೆ ಮತ್ತು ಅಭ್ಯರ್ಥಿಗಳು ಈ ಷರತ್ತುಗಳಿಗೆ ಬದ್ಧರಾಗಿರತಕ್ಕದ್ದು. 


1) 


2) 


3) 


4) 


5) 


6) 


7) 


8) 


9) 
10) 


ಪಿ.ಆರ್‌.663 


ಈ ನೇಮಕಾತಿಯು ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ ಭಾರತದ ಸರ್ವೋಚ್ಛ ನ್ಯಾಯಾಲಯದಲ್ಲಿ ದಾಖಲಾಗಿರುವ ರಿಟ್‌ 
ಅರ್ಜಿ ಸಂಖ್ಯೆ (ಸಿವಿಲ್‌) 232/1999ರ ಅರ್ಜಿಯಲ್ಲಿ ಆಗುವ ಘನ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. ಹಾಗೂ 
ಅಭ್ಯರ್ಥಿಗಳು ಸದರಿ ಘನ ನ್ಯಾಯಾಲಯಗಳು ನೀಡುವ ತೀರ್ಪಿಗೆ ಬದ್ಧರಾಗಿರತಕ್ಕದ್ದು. 
ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಎರಡು ವರ್ಷಗಳ ಪರೀಕ್ಷಾರ್ಥ ಅವಧಿಯಲ್ಲಿರುತ್ತಾರೆ. ಈ ಅವಧಿಯಲ್ಲಿ ಎಲ್ಲಾ 
ಅಭ್ಯರ್ಥಿಗಳು ಈ ಇಲಾಖೆಯ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ನಿಗದಿಪಡಿಸಿರುವ (1) ಕನ್ನಡ ಭಾಷಾ ಪರೀಕ್ಷೆ (2) ಅಕೌಂಟ್ಸ್‌ 
ಲೋಯರ್‌ (3) ರಿಜಿಸ್ಟ್ರೇಷನ್‌ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. ಇದಕ್ಕೆ ತಪ್ಪಿದಲ್ಲಿ ೦5 (ಪ್ರೊಬೇಷನ್‌) ರೂಲ್ಸ್‌ 
1977ರ ಅಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು. 
ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾದ ಮೇಲೆ (1) ನಿಗದಿತ ನಮೂನೆಯಲ್ಲಿ ಆಸ್ತಿ ವಿವರಣಾ ಪಟ್ಟಿಯನ್ನು ಮತ್ತು (2) ಇಬ್ಬರು ಸ್ಥಳೀಯ 
ಗಣ್ಯ ವ್ಯಕ್ತಿಗಳಿಂದ ನಡೆತ ಪ್ರಮಾಣ ಪತ್ರವನ್ನು ಸಲ್ಲಿಸಿದ ನಂತರ ಸರ್ಕಾರಿ ಆದೇಶ ಸಂಖ್ಯೆ: JAD/37/SRಔ/74 ದಿನಾ೦ಕ:05.08.1974 
ರನ್ವಯ ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ನೀಡಲಾಗುವುದು. 
ಅಭ್ಯರ್ಥಿಗಳು ಯಾವುದೇ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿದ್ದಲ್ಲಿ ಅದರ ನೋಂದಣಿ ಪತ್ರವನ್ನು 
ಅಥವಾ ನೋಂದಣಿ ಮಾಡಿಸದೇ ಇದ್ದಲ್ಲಿ ನೋಂದಣಿ ಮಾಡಿಸಿಲ್ಲವೆಂಬ ಬಗ್ಗೆ ಅಭ್ಯರ್ಥಿಗಳು ಪ್ರಮಾಣ ಪತ್ರವನ್ನು ಪಡೆದು ಅದನ್ನು 
ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಸುಬ್ಬಯ್ಯ ವೃತ್ತ, ಬೆಂಗಳೂರು-27 ಇವರಿಗೆ ತಪ್ಪದೇ ಕಳುಹಿಸಿ ಮಾಹಿತಿಯನ್ನು 
ಈ ಕಛೇರಿಗೆ ನೀಡುವುದು. 
ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾಗುವ ಮುನ್ನ ಭಾರತದ ಸಂವಿಧಾನಕ್ಕೆ ಬದ್ದರಾಗಿರುವ ಬಗ್ಗೆ ಪ್ರತಿಜ್ಞೆ ಮಾಡಿದ ನಿಷ್ಠೆ 
ಬರೆದುಕೊಡತಕ್ಕದ್ದು. 
ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ೯ರ 65/ 6೧೧ 67 ದಿನಾಂಕ: 22.06.1967ರನ್ವಯ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಜಿಲ್ಲಾ 
ಸರ್ಜನ್‌ ಅವರಿಂದ ಪಡೆದು ಹಾಜರುಪಡಿಸತಕ್ಕದ್ದು. 
ಸರ್ಕಾರದವರು ತಮ್ಮ ಆದೇಶ ಸಂಖ್ಯೆ: FD (SPL) 04 PET 2005 ದಿನಾಂಕ:31.03.2006ರಲ್ಲಿ ಈ ಹಿಂದೆ ಜಾರಿಯಲ್ಲಿದ್ದ ನಿವೃತ್ತಿ 
ಪಿಂಚಣಿ ಸೌಲಭ್ಯ ಯೋಜನೆಯ ಬದಲಾಗಿ ದಿನಾಂಕ:01.04.2006 ರಿಂದ ಜಾರಿಗೆ ಬರುವಂತೆ ಹೊಸದಾಗಿ New Defined 
Contributory Pension Scheme ಎ೦ಬ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿರುತ್ತಾರೆ. ಈ ಹೊಸ ಪಿಂಚಣಿ 
ಯೋಜನೆಯು ದಿನಾಂಕ:01.04.2006 ರಿಂದ ಅಥವಾ ತದನಂತರ ನೇಮಕಾತಿ ಹೊಂದಿದ ಎಲ್ಲಾ ರಾಜ್ಯ ಸರ್ಕಾರಿ ನೌಕರರಿಗೆ 
ಅನ್ವಯಿಸುತ್ತದೆಂದು ಆದೇಶ ಮಾಡಿರುತ್ತಾರೆ. 

ಆದ್ದರಿಂದ ಈ ಇಲಾಖೆಯಲ್ಲಿ ನೇಮಕ ಹೊಂದಿದ ಈ ಅಭ್ಯರ್ಥಿಗಳೆಲ್ಲರೂ ಸರ್ಕಾರದ ಸದರಿ ಆದೇಶದನ್ವಯ ಹೊಸ ಪಿಂಚಣಿ 
ಯೋಜನೆಗೆ ಒಳಪಡುತ್ತಾರೆಂದು ಈ ಮೂಲಕ ಆದೇಶಿಸಿದೆ. ಹಾಗೂ ಸದರಿ ಆದೇಶದಲ್ಲಿನ ನಿರ್ದೇಶನಕ್ಕೆ ಸದರಿ ಎಲ್ಲಾ ಅಭ್ಯರ್ಥಿಗಳು 
ಬದ್ದರಾಗಿರತಕ್ಕದ್ದು. 
ಅಭ್ಯರ್ಥಿಗಳು ಈ ನೇಮಕಾತಿ ಆದೇಶ ಮುಟ್ಟಿದ ಹದಿನೈದು ದಿವಸಗಳಲ್ಲಿ ನೇಮಕಾತಿ ಮಾಡಿದ ಕಛೇರಿಯಲ್ಲಿ ಕೆಲಸಕ್ಕೆ 
ಹಾಜರಾಗತಕ್ಕದ್ದು. ಇದಕ್ಕೆ ತಪ್ಪಿದಲ್ಲಿ ಅವರ ನೇಮಕಾತಿ ಆದೇಶವನ್ನು ನಿಯಮಾನುಸಾರ ರದ್ದುಪಡಿಸಲಾಗುವುದು. ಹಾಗೂ ನೇಮಕಾತಿ 
ಬಗ್ಗೆ ಅಭ್ಯರ್ಥಿಯು ಯಾವ ಹಕ್ಕನ್ನು ಹೊಂದಿರುವುದಿಲ್ಲವೆಂದು ತಿಳಿಯತಕ್ಕದ್ದು. 
ನೇಮಕಾತಿ ಮಾಡಿರುವ ಕಛೇರಿಯ ಮಾರ್ಪಾಡಿಗೆ ಯಾವುದೇ ಮನವಿಗಳನ್ನು ಯಾವುದೇ ಕಾರಣಕ್ಕೂ ಪುರಸ್ಕರಿಸಲಾಗುವುದಿಲ್ಲ. 
ಇಲಾಖೆ ನಿಯಮಿಸಿರುವ ಪರೀಕ್ಷಾರ್ಥ ಅವಧಿಯ ತರಬೇತಿ ಕಾರ್ಯಕ್ರಮವನ್ನು ತೃಪ್ತಿಕರವಾಗಿ ಪೂರ್ಣಗೊಳಿಸಿದಲ್ಲಿ ಮಾತ್ರ 
ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವೆಂದು ಪರಿಗಣಿಸಲಾಗುವುದು. 


(€L 


ಮಾಣ ಪತ್ರವನ್ನು 


ಜಿಲ್ಲಾ ನೋಂದಣಾಧಿಕಾರಿಗಳು, 


ಬಳ್ಳಾರಿ ಜಿಲ್ಲೆ. ಬಳ್ಳಾರಿ. 
ಛು ey ಛು 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ೩೨೭೯ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಅಧಿಕೃತ ಜ್ಞಾಪನ 
ನಂ.ಸಿಬ್ಬಂದಿ(2)ಸಿಆರ್‌/88/2008-09, ದಿನಾಂಕ:9ನೇ ಸೆಪ್ಟೆಂಬರ್‌, 2010 
ವಿಷಯ: ಕೋಲಾರ ಜಿಲ್ಲೆ ಕಂದಾಯ ಇಲಾಖೆಯ ಗ್ರಾಮಲೆಕ್ಕಿಗರ ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ 
ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಆರ್‌ಡಿ 299 ಬಿಎಸ್‌ಸಿ 2006 ದಿನಾ೦ಕ:03.02.2009. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಂಇ 299 ಬಿಎಸ್‌ಸಿ 2006 ದಿನಾ೦ಕ:24.07.2009, 08.09.2009. 
3) ಸರ್ಕಾರದ ಆದೇಶ ಸಂಖ್ಯೆ:ಆರ್‌ಡಿ 130 ಬಿಎಸ್‌ಸಿ 2007 ದಿನಾಂಕ:19.02.2009. 
4) ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ ದಿನಾ೦ಕ:30.11.2009. 
5) ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ ದಿನಾ೦ಕ:3112.2009 ರನ್ವಯ ಪ್ರಕಟಿಸಲಾದ ಗ್ರಾಮಲೆಕ್ಕಿಗರ ಅಂತಿಮ ಆಯ್ಕೆ ಪಟ್ಟಿ. 
6) ಉಪನಿರ್ದೇಶಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರವರ ಪತ್ರ ಸಂಖ್ಯೆ: ಸಿ|/ಗ್ರಾ.ವ್ಯಾಪತ್ರ.ಪಅ 05/2010-11/1301, 
ದಿನಾಂಕ:17.07.2010. 
ಸರ್ಕಾರದ ಉಲ್ಲೇಖ (1ರ ಅಧಿಸೂಚನೆಯನ್ವಯ ಕೋಲಾರ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ 47 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು 
ನೇರ ನೇಮಕಾತಿಯ ಮೂಲಕ ಭರ್ತಿಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. ಈ ಪೈಕಿ ಉಲ್ಲೇಖ (3) ರಲ್ಲಿ ಕೋಲಾರ ಜಿಲ್ಲೆಯ 6 
ಭೂಮಿ ಕೇಂದ್ರಗಳಿಗೆ ತಲಾ 5ರಂತೆ ಒಟ್ಟು 30 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ಹೊಸದಾಗಿ ಮ೦ಜೂರು ಮಾಡಲಾಗಿದ್ದು. ಇನ್ನುಳಿದಂತೆ ಜಿಲ್ಲೆಯಲ್ಲಿ ಖಾಲಿ 
ಇರುವ 17 ಕಂದಾಯ ವೃತ್ತಗಳಿಗೆ ಗ್ರಾಮಲೆಕ್ಕಿಗರನ್ನು ನೇಮಕ ಮಾಡಬೇಕಾಗಿದ್ದು, ಒಟ್ಟು 47 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರ ನೇಮಕಾತಿಯ 
ಮೂಲಕ ಭರ್ತಿ ಮಾಡಲು ಕ್ರಮವಹಿಸಲಾಗಿದೆ. 
ಅದರಂತೆ ಕರ್ನಾಟಕ ನಾಗರೀಕ ಸೇವೆ (Revenue Subordinate Branch) (Cadre & Recruitment) (Amendment) ನಿಯಮಗಳು 
2009ರಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಅನ್ವಯ ಹಾಗೂ ನೇರನೇಮಕಾತಿ ಸಂಬಂಧ ಸರ್ಕಾರ ಹೊರಡಿಸಿರುವ ಮೀಸಲಾತಿ ನಿಯಮಗಳು ಹಾಗೂ 
ಇನ್ನಿತರೆ ಮಾರ್ಗಸೂಚಿಗಳನ್ವಯ ಮೇಲ್ಕಂಡ 47 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ ಮಾಡಲು ಅಗತ್ಯ ಕ್ರಮಕೈಗೊಂಡು ಅರ್ಹ ಅಭ್ಯರ್ಥಿಗಳ ತಾತ್ಕಾಲಿಕ 
ಪರಿಶೀಲನಾ ಪಟ್ಟಿಯನ್ನು ಉಲ್ಲೇಖ (4)ರಂತೆ ಪ್ರಕಟಿಸಲಾಯಿತು. ಹಾಗೂ ಈ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ ತಕರಾರು ಅರ್ಜಿಗಳನ್ನು ಹಾಗೂ ಅಭ್ಯರ್ಥಿಗಳ 
ಮೂಲ ದಾಖಲೆಗಳನ್ನು ಪರಿಶೀಲಿಸಿ, ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಬಾಕಿ ಇರುವ ಅರ್ಜಿ ಸಂಖ್ಯೆ 5887 ರಿಂದ 5898/2009 ರ 
ಪ್ರಕರಣಗಳಲ್ಲಿನ ನ್ಯಾಯಾಲಯದ ಅಂತಿಮ ತೀರ್ಮಾನ ಷರತ್ತುಗಳಿಗೊಳಪಡಿಸಿ ಅರ್ಹ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4)ರಂತೆ 
ಪ್ರಕಟಸಲಾಯಿತು. 
ಮೇಲ್ಕಂಡಂತೆ ಏವರಿಸಿರುವ ಅಂಶಗಳನ್ವಯ ನೇಮಕಾತಿ ಪ್ರಕ್ರಿಯೆಯಲ್ಲಿನ ಎಲ್ಲಾ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಿ ಆಯ್ಕೆ ಮಾಡಲಾದ 
ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಪೊಲೀಸ್‌ ಇಲಾಖೆಯಿಂದ ಪರಿಶೀಲನಾ ವರದಿ ಪಡೆದಿರುವ ಹಾಗೂ ಆಯ್ಕೆ ಪ್ರಕ್ರಿಯೆಯಲ್ಲಿನ ಅಭ್ಯರ್ಥಿಗಳ 
ಮೀಸಲಾತಿಗೆ ಸಂಬಂಧಿಸಿದಂತೆ ಉಲ್ಲೇಖ (6)ರಲ್ಲಿ ತಿಳಿಸಿರುವ ಸಕ್ಷಮ ಪ್ರಾಧಿಕಾರದಿಂದ ಸಿಂಧುತ್ವ ಪ್ರಮಾಣ ಪತ್ರವನ್ನು ದಿನಾಂಕ:28.07.2010 ರಂದು 
ಪಡೆದಿರುತ್ತೆ. ಅದರಂತೆ ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ ವೇತನ ಶ್ರೇಣಿ ರೂ.5800-100-6000-125-6500-150-7100- 
175-7800-200-8600-225-9500-250-10500/-ರಲ್ಲಿ ಅವರ ಹೆಸರಿನ ಎದುರಿಗೆ ನಮೂದಿಸಲ್ಪಟ್ಟ ಭೂಮಿ ಕೇಂದ್ರಕ್ಕೆ ಈ ಕೆಳಕಂಡ 
ನಿಬಂಧನೆಗಳಿಗೊಳಪಡಿಸಿ ನೇಮಕಾತಿ ಮಾಡಿ ಆದೇಶ ಹೊರಡಿಸಿದೆ. 


























ಕ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ನೇಮಿಸಿರುವ ಕಂದಾಯ ವೃತ್ತ/ ಭೂಮಿ ತಾಲ್ಲೂಕಿನ ಹೆಸರು 
ಸಂ. ಶ್ರೀ/ಕುಮಾರಿ/ಶ್ರೀಮತಿ ಕೇಂದ್ರ 
1 ಚಂದ್ರಶೇಖರ್‌ ಬಿನ್‌ ರಾಮಣ್ಣ, ಭೂಮಿ ಕೇಂದ್ರ ತಾಲ್ಲೂಕು ಕಛೇರಿ | ಬಂಗಾರಪೇಟೆ ತಾಲ್ಲೂಕು 
ಬೈರನಹಳ್ಳಿ ಗ್ರಾಮ ೬ ಅಂಚೆ, ಬಂಗಾರಪೇಟೆ 
ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ. 
ಷರತ್ತುಗಳು: 


1) ಈ ನೇಮಕಾತಿಯು ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ದಾಖಲಿಸಿರುವ ಅರ್ಜಿ ಸಂಖ್ಯೆ:5887 ರಿಂದ 5898/2009ರ 
ಪ್ರಕರಣಗಳ ಅಂತಿಮ ತೀರ್ಮಾನದ ಷರತ್ತಿಗೊಳಪಟ್ಟಿದೆ. 

2) ಮೇಲ್ಕಂಡ ಅಭ್ಯರ್ಥಿಗಳು ಈ ಆದೇಶ ತಲುಪಿದ ದಿನಾಂಕದಿಂದ 15 ದಿನಗಳೊಳಗಾಗಿ ಸಂಬಂಧಿಸಿದ ತಹಸೀಲ್ದಾರರ ಸಮಕ್ಷಮದಲ್ಲಿ 
ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳತಕ್ಕದ್ದು. ತಪ್ಪಿದಲ್ಲಿ ಅವರು ಈ ಅವಕಾಶವನ್ನು ತಿರಸ್ಕರಿಸಿರುವರೆಂದು ಪರಿಗಣಿಸಿ ಯಾವುದೇ ಮುನ್ಸೂಚನೆ 
ನೀಡದೆ ಅವರ ನೇಮಕಾತಿಯನ್ನು ರದ್ದುಪಡಿಸಲು ಕ್ರಮವಹಿಸಲಾಗುವುದು. ಅವರು ಒಂದು ವೇಳೆ ನೇಮಕಾತಿಯನ್ನು 
ತಿರಸ್ಕರಿಸುವುದಾದಲ್ಲಿ/ ಅನಿವಾರ್ಯವಾಗಿ ಕಾಲಾವಕಾಶ ಬೇಕಾದಲ್ಲಿ ಒಂದು ವಾರದೊಳಗಾಗಿ ನೇಮಕಾತಿ ಪ್ರಾಧಿಕಾರಕ್ಕೆ ಲಿಖತ 


ರೂಪದಲ್ಲಿ ತಿಳಿಸತಕ್ಕದ್ದು. 
ದು ಶಬ 


೩೨೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ಭಾಗ - ೫ 





3) 


4) 


5) 


6) 


7 


8) 


9) 


10) 


11) 


12) 


13) 


14) 


15) 
16) 


17) 


ಪಿ.ಆರ್‌.709 


ಅಭ್ಯರ್ಥಿಗಳು ತಹಸೀಲ್ದಾರರಲ್ಲಿ ಕೆಲಸಕ್ಕೆ ಹಾಜರಾದ ನಂತರ ಅವರನ್ನು ನಿಯೋಜಿಸಲಾಗುವ ಗ್ರಾಮಲೆಕ್ಕಿಗರ ವೃತ್ತಿ ಬುನಾದಿ ತರಬೇತಿಗೆ 

ಕಡ್ಡಾಯವಾಗಿ ಹಾಜರಾಗತಕ್ಕದ್ದು. 

ಅಭ್ಯರ್ಥಿಗಳಿಗೆ ನೇಮಕಾತಿ ಮಾಡಿರುವ ಸ್ಥಳ/ ಬದಲಾವಣೆ ಬಗ್ಗೆ ಯಾವುದೇ ಒತ್ತಡಗಳು/ ಶಿಫಾರಸ್ಸುಗಳನ್ನು ಮಾಡಿಸತಕ್ಕ ಲ್ಲ, ಈ 

ರೀತಿ ಮಾಡಿದಲ್ಲಿ ಅವರ ವಿರುದ್ಧ ಕಾನೂನಿನಂತೆ ಕ್ರಮವಹಿಸಲಾಗುವುದು. 

ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗುವ ವೇಳೆಯಲ್ಲಿ ಈ ಕೆಳಕಂಡ ಮೂಲ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗಾಗಿ 

ಹಾಜರುಪಡಿಸಬೇಕು. 

(1) ಪಿ.ಯು.ಸಿ. ಅಂಕಪಟ್ಟಿ (2) ಎಸ್‌ಎಸ್‌ಎಲ್‌ ಸಿ ಅಂಕಪಟ್ಟಿ ಅಥವಾ ಜನ್ಮ ದಿನಾಂಕಕ್ಕೆ ಪೂರಕವಾದ ದೃಢೀಕರಣ ಪತ್ರ (3) ನಡತೆ 

ಪ್ರಮಾಣ ಪತ್ರ (4) ಜಿಲ್ಲಾ ಸರ್ಜನ್‌ರಿಂದ ವೈದ್ಯಕೀಯ ಪ್ರಮಾಣ ಪತ್ರ (5) ಸಕ್ಷಮ ಪ್ರಾಧಿಕಾರದಿಂದ ನೀಡಲ್ಪಟ್ಟ ಮೀಸಲಾತಿ 
ಪ್ರಮಾಣ ಪತ್ರಗಳ ಸಿಂಧುತ್ವ ಪ್ರಮಾಣ ಪತ್ರಗಳು (ಮೀಸಲಾತಿಯಡಿ ಆಯ್ಕೆಯಾದ ಅಭ್ಯರ್ಥಿಗಳು ಮಾತ್ರ) ನೇಮಕಾತಿ ಸಂಬಂಧ 
ಇನ್ನಿತರೆ ಮೂಲ ಪ್ರಮಾಣಪತ್ರಗಳು. 

ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾದ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ಪರಿವೀಕ್ಷಣಾ ಅವಧಿಯಲ್ಲಿದ್ದು (ಪ್ರೋಬೇಷನರಿ) ಅವರು ಈ 

ಅವಧಿಯಲ್ಲಿ ಸದರಿ ಹುದ್ದೆಗೆ ನಿಗದಿಪಡಿಸಿದ ಇಲಾಖಾ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ತೇರ್ಗಡೆಯಾಗತಕ್ಕದ್ದು. ಈ ಅವಧಿಯಲ್ಲಿ ನಿಗದಿತ 

ಇಲಾಖಾ ಪರೀಕ್ಷೆಗಳನ್ನು ತೇರ್ಗಡೆಯಾಗದಿದ್ದಲ್ಲಿ ಅಥವಾ ನೌಕರರ ಸೇವೆಯು ತೃಪ್ತಿಕರವಾಗಿರದಿದ್ದಲ್ಲಿ ಅವರನ್ನು ಸೇವೆಯಿಂದ 

ತೆಗೆದುಹಾಕಲು ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು. 

ಈ ನೇಮಕಾತಿಯು ಸಂಪೂರ್ಣ ತಾತ್ಕಾಲಿಕವಾಗಿದ್ದು, ಸರ್ಕಾರವು ಇಚ್ಛಿಸಿದಲ್ಲಿ ಅಥವಾ ಹುದ್ದೆಗಳು ರದ್ದಾದಲ್ಲಿ ಅಥವಾ ಸುಳ್ಳು 

ಮಾಹಿತಿ/ ದಾಖಲೆ ನೀಡಿ ಉದ್ಯೋಗ ಪಡೆದಿರುವುದು ಕಂಡುಬಂದಲ್ಲಿ ಅವರನ್ನು ಯಾವುದೇ ಸಮಯದಲ್ಲಿ ಯಾವುದೇ ಮುನ್ಸೂಚನೆ 

ಇಲ್ಲದೇ ಸೇವೆಯಿಂದ ತೆಗೆದು ಹಾಕಲು ನಿಯಮಾನುಸಾರ ಕ್ರಮಕೈಗೊಳ್ಳಲಾಗುವುದು. 

ಅಭ್ಯರ್ಥಿಗಳು ಸೇವೆಗೆ ಹಾಜರಾಗುವ ಸಂದರ್ಭದಲ್ಲಿ ಭಾರತದ ಸಂವಿಧಾನಕ್ಕೆ ನಿಷ್ಠೆಯಿಂದಿರುವ ಸಂಬಂಧಗೊತ್ತುಪಡಿಸಿದ 

ನಮೂನೆಯಲ್ಲಿ ಪ್ರಮಾಣ ಪತ್ರ ನೀಡತಕ್ಕದ್ದು. 

ಅಭ್ಯರ್ಥಿಗಳು ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ (ಎಸ್‌ಪಿಎಲ್‌) 04 ಪಿಇಟಿ 2005 ದಿನಾಂಕ:31.03.2006ರಲ್ಲಿ ಜಾರಿಗೆ ನೀಡಿದ 

ಹೊಸ ನಿವೃತ್ತಿ ವೇತನ ನೀತಿಗೆ ಒಳಪಟ್ಟರುತ್ತಾರೆ. 

ಅಭ್ಯರ್ಥಿಗಳು ಉದ್ಯೋಗ ವಿನಿಯಮ ಕೇಂದ್ರದಲ್ಲಿ ಹೆಸರು ನೋಂದಾಯಿಸಿದ್ದಲ್ಲಿ ಗುರುತಿನ ಚೀಟಿಯನ್ನು ತಹಸೀಲ್ದಾರರಲ್ಲಿ 

ಹಾಜರುಪಡಿಸತಕ್ಕದ್ದು. ತಹಸೀಲ್ದಾರರು ಅದನ್ನು ಉದ್ಯೋಗ ವಿನಿಮಯ ಕೇಂದ್ರಕ್ಕೆ ಸರೆಂಡರ್‌ ಮಾಡುವುದು. 

ಅಭ್ಯರ್ಥಿಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958, ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿ 1957: 

ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ 1966 ಹಾಗೂ ಇನ್ನಿತರೆ ಸೇವಾ ನಿಯಮಾವಳಿಗಳು ಹಾಗೂ ಕಾಲ ಕಾಲಕ್ಕೆ 

ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಗಳಿಗೆ ಬದ್ದರಾಗಿರತಕ್ಕದ್ದು. 

ಗ್ರಾಮಲೆಕ್ಕಿಗರ ಹುದ್ದೆಗೆ ನೇಮಕಾತಿ ಹೊಂದಿರುವುದರಿಂದ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವಾಗ ರೂ.1000/- (ರೂಪಾಯಿ 

ಒಂದು ಸಾವಿರ ಮಾತ್ರ ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಸೀಲ್ದಾರರಲ್ಲಿ 

ಹಾಜರುಪಡಿಸತಕ್ಕದ್ದು. ತಹಶೀಲ್ದಾರರು ಈ ಮೊತ್ತದ ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಸರ್ಕಾರಕ್ಕೆ ಫ್ಲೆಡ್ಜ್‌ ಮಾಡಿಕೊಳ್ಳತಕ್ಕದ್ದು. 

ಅಭ್ಯರ್ಥಿಯು ಇಲಾಖೆಯಿಂದ ಕಾಲಕಾಲಕ್ಕೆ ನಿಗದಿಪಡಿಸಿದ ಹಾಗೂ ನಿಗದಿಪಡಿಸಲಾಗುವ ವಿವಿಧ ಪರೀಕ್ಷೆ ತರಬೇತಿಗಳನ್ನು 

ಯಶಸ್ವಿಯಾಗಿ ಪೂರ್ಣಗೊಳಿಸತಕ್ಕದ್ದು. 

ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಹಾಗೂ ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಅವರನ್ನು ನೇಮಕ 

ಮಾಡಲಾದ ಕಾರ್ಯಸ್ಥಳಗಳಲ್ಲಿ ವರದಿ ಮಾಡಿಕೊಳ್ಳುವ ಮೊದಲು ಹಾಲಿ ಕೆಲಸ ನಿರ್ವಹಿಸುತ್ತಿರುವ ಕಛೇರಿ/ ಇಲಾಖೆಗಳಲ್ಲಿ, 

ಸೇವೆಯಿಂದ ಬಿಡುಗಡೆ ಹೊಂದಿ, ಸದರಿ ಆದೇಶ ಪ್ರತಿಯನ್ನು ತಹಸೀಲ್ದಾರರಲ್ಲಿ ಹಾಜರು ಪಡಿಸಬೇಕು. ತಹಸೀಲ್ದಾರರು ಈ 

ವಿವರಗಳನ್ನು ಸಂಬಂಧಿಸಿದ ನೌಕರರ ಸೇವಾ ವಹಿಯಲ್ಲಿ ನಮೂದಿಸಿ ದೃಢೀಕರಿಸತಕ್ಕದ್ದು. 

ಅಭ್ಯರ್ಥಿಗೆ ಕೆಲಸಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಪ್ರಯಾಣ ಭತ್ಯೆ ಅಥವಾ ಇತರೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 

ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಅವರನ್ನು ನೇಮಿಸಿರುವ ಕೇಂದ್ರ ಸ್ಥಾನದಲ್ಲಿ ಕಡ್ಡಾಯವಾಗಿ ವಾಸಮಾಡಬೇಕು. ಹಾಗೂ ಅಂತಹ 

ವಾಸಸ್ಥಳದ ವಿಳಾಸವನ್ನು ತಹಸೀಲ್ದಾರರಿಗೆ ಲಿಖಿತ ರೂಪದಲ್ಲಿ ನೀಡತಕ್ಕದ್ದು. 

ಅಭ್ಯರ್ಥಿಗಳ ಜೇಷ್ಠತಾ ಪಟ್ಟಿಯು ಅವರ ನೇಮಕಾತಿಯ ಅಂತಿಮ ಆಯ್ಕೆ ಪಟ್ಟಿಯನ್ನು ಆಧರಿಸಿ ಇರುತ್ತದೆ. ಉಳಿದಿರುವ ಇಬ್ಬರು 

ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವುದು. ತಡವಾದರೂ ಅವರ ಜೇಷ್ಠತೆಯು ನೇಮಕಾತಿಯ ಅಂತಿಮ ಆಯ್ಕೆ ಪಟ್ಟಿಯ 

ಕ್ರಮಾಂಕದಲ್ಲಿಯೇ ಇರುತ್ತದೆ. 


( 


ಎನ್‌. ಪ್ರಭಾಕರ್‌ 
ಅಧ್ಯಕ್ಷರು, ಗ್ರಾಮಲೆಕ್ಕಿಗರ ನೇರ ನೇಮಕಾತಿ ಆಯ್ಕೆ ಪ್ರಾಧಿಕಾರ 
ಮತ್ತು ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ. 


ದಂ 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ೩೨೮೧ 





ಶಿಕ್ಷಣ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಇಡಿ 124 ಡಿಟಿಇ 2010, ಬೆಂಗಳೂರು, ದಿನಾಂಕ:13ನೇ ಸೆಪ್ಟೆಂಬರ್‌, 2010 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜಿನ ಮೆಕ್ಕಾನಿಕಲ್‌ 
ಇಂಜಿನಿಯರಿಂಗ್‌ ವಿಭಾಗದ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಈ ಕೆಳಕಂಡ ಅಭ್ಯರ್ಥಿಗಳು ದಿನಾಂಕ:13.09.2010ರಂದು ನಡೆದ 
ಕೌನ್ಸಿಲಿಂಗ್‌ನಲ್ಲಿ ಆಯ್ಕೆ ಮಾಡಿಕೊಂಡಿರುವಂತೆ ರೂ.16400-22400 ವೇತನ ಶ್ರೇಣಿಯಲ್ಲಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 












































ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕ್ರಮ ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ ನೇಮಿಸಲಾದ ಸ್ಥಳ 
ಸಂಖ್ಯೆ ಶ್ರೀ/ಶ್ರೀಮತಿ 
I ಕೆಂಪಯ್ಯ ಯು.ಎನ್‌. ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ರಾಮನಗರ 
#245, ಮಲ್ಲಿಕಾರ್ಜುನ ನಿಲಯ, ೦.Q.A.L. Layout 
ಸಹಕಾರ ನಗರ, ಬೆಂಗಳೂರು-560092. 
ಕ್ಕೆ ಪರಶಿವಮೂರ್ತಿ ಕೆ.ಐ. ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
435, 7ನೇ ಕ್ರಾಸ, 2ನೇ ಮುಖ್ಯರಸ್ತೆ, ವಾಟರ್‌ ಟ್ಯಾಂಕ್‌ ಎದುರು, ಚಾಮರಾಜನಗರ 
ಶ್ರೀನಗರ, ಕ್ಯಾತ್ಸಂದ್ರ, ತುಮಕೂರು-572104. 
3. ವಿರುಪಾಕ್ಷಿ* (ಬಾಗೋಡಿ ವಿರುಪಾಕ್ಷಿ) ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಹಾವೇರಿ 
#206, ಹಿಲ್ಲನ್‌ ಅಪಾರ್ಟ್‌ಮೆಂಟ್‌, 
ಭವಾನಿನಗರ, ಹುಬ್ಬಳ್ಳಿ-580023. 
4. ಮಧು ಡಿ. ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
ನಂ.326, ಸರಸ್ವತಿನಗರ, ವಿಜಯನಗರ, ಬೆಂಗಳೂರು-560040. ಕೆ.ಆರ್‌.ಪೇಟೆ. 
5. ಮಹಾಗುಂಡಪ್ಪ ಎಂ. ಬೆನಾಳ* ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
೦/0 ಆರ್‌.ವಿ. ಇನಾಂದಾರ್‌, #167/ಎ, 40ನೇ ಕ್ರಾಸ್‌, 2ನೇ ಬ್ಲಾಕ್‌, | ಕುಶಾಲನಗರ 
ರಾಜಾಜಿನಗರ, ಬೆಂಗಳೂರು-560010. 
6. ರಂಗಸ್ವಾಮಿ ಟಿ. ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಹಾಸನ. 
#24, ನೇಸರ, 1ನೇ ಮುಖ್ಯರಸ್ತೆ, 3ನೇ ಕ್ರಾಸ್‌, ಶಂಕರಾಚಾರ್ಯ 
ರೋಡ್‌, ವಿದ್ಯಾನಗರ, ಹಾಸನ-573201. 
7. ದಿನೇಶ್‌ ಕೆ.ಆರ್‌. 5/0 ಕೆ.ಸಿ. ರಾಜಶೇಖರ್‌, ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
436, 2ನೇ ಮುಖ್ಯರಸ್ತೆ ಶೇಷಾದ್ರಿಪುರಂ, ಬೆಂಗಳೂರು-560020. ರಾಮಿಚೂರು; 
8. ಗಿರೀಶ್‌ ಡಿ.ಪಿ. ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಕಾರವಾರ. 
#388, 6ನೇ ಮುಖ್ಯರಸ್ತೆ, 3ನೇ ಸ್ಟೇಜ್‌, 3ನೇ ಬ್ಲಾಕ್‌, 
ಬಸವೇಶ್ವರನಗರ, ಬೆ೦ಗಳೂರು-560079. 
9. ಚಿಕ್ಕಣ್ಣ ಎನ್‌.** ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
4416, ಕೆ೦ಚಾ೦ಬ, ಜುಡಿಷಿಯಲ್‌ ಲೇಔಟ್‌, 27ನೇ ಕ್ರಾಸ್‌, 21ನೇ | ಹೂವಿನಹಡಗಲಿ. 
ಮುಖ್ಯರಸ್ತೆ, ಜಿ.ಕೆ.ವಿ.ಕೆ. ಬೆಂಗಳೂರು-560064. 
ಸದರಿ ನೇಮಕಾತಿಯು ಈ ಕೆಳಗಿನ ಷರತ್ತುಗಳಿಗೊಳಪಟ್ಟಿರುತ್ತವೆ. 
1 ಇವರನ್ನು ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಗೆ ಒಳಪಡಿಸಲಾಗಿರುತ್ತದೆ. 
2) ಈ ನೇಮಕಾತಿ ತಾತ್ಕಾಲಿಕವಾಗಿದ್ದು ಆಗಿಂದಾಗ್ಗೆ ವಿಧಿಸುವ ಸೇವಾ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 
3) ಜನ್ಮ ದಿನಾಂಕ, ವಿದ್ಯಾರ್ಹತೆ (ಅಂಕಪಟ್ಟಿ) ಹಾಗೂ ನಡತೆಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು ಅಭ್ಯರ್ಥಿಗಳು ಸಂಬಂಧಪಟ್ಟ 


ಕಾಲೇಜಿನ ಪ್ರಾಂಶುಪಾಲರಿಗೆ ಸಲ್ಲಿಸತಕ್ಕದ್ದು. 





೩೨೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ಭಾಗ - ೫ 





4) 


5) 


6) 


7 
8) 


9) 


10) 


ಪಿ.ಆರ್‌.717 


ಕರ್ನಾಟಕ ಸೇವಾ (ಸೇವಾ ಮತ್ತು ಕನ್ನಡ ಭಾಷೆ ಪರೀಕ್ಷೆಗಳು) ನಿಯಮಗಳ (1974)ರ ಅಡಿ ನಿಗದಿಪಡಿಸಿರುವ ಕನ್ನಡ ಭಾಷಾ ಪರೀಕ್ಷೆ 
ಹಾಗೂ ಇತರೆ ಪರೀಕ್ಷೆಗಳಲ್ಲಿ ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 
ಇವರ ಸೇವಾ ಜ್ಯೇಷ್ಠತೆಯು ಪ್ರಸ್ತುತ ಕರ್ನಾಟಕ ಲೋಕ ಸೇವಾ ಆಯೋಗದ ಆಯಾಯ ವಿಷಯದಲ್ಲಿ ನಿರ್ಧರಿಸಿದಂತೆ ಇರತಕ್ಕದ್ದು. 
ನಂತರ ಕರ್ನಾಟಕ ಲೋಕಸೇವಾ ಆಯೋಗವು ಕ್ರೋಢೀಕೃತ ಜ್ಯೇಷ್ಠತಾ ಪಟ್ಟಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ತದನಂತರ ಹಾಗೂ 
ಸರ್ಕಾರ ಹೊರಡಿಸುವ ಅಧಿಸೂಚನೆಯಲ್ಲಿ ಇರತಕ್ಕದ್ದು. 
ಇವರ ನೇಮಕಾತಿಯು ಪ್ರಸ್ತಾಪಿತ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ 
ದಾಖಲಾಗಿರುವ ಅರ್ಜಿ ಸಂಖ್ಯೆ:1927/09, 1929-1959/09 ಮತ್ತು 1381-1383/0 ರಲ್ಲಿನ ಅಂತಿಮ ತೀರ್ಮಾನಕ್ಕೆ ಬದ್ದವಾಗಿರುತ್ತದೆ. 
ನೇಮಿಸಲಾದ ಸ್ಥಳಗಳಿಗೆ ನೇಮಕಾತಿ ಆದೇಶವನ್ನು ಸ್ವೀಕರಿಸಿದ 15 ದಿನಗಳೊಳಗೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 
ಗುಣ ನಡತೆ ಪ್ರಮಾಣ ಪತ್ರ ಬಂದಿಲ್ಲದಿರುವ ಪ್ರಕರಣಗಳಲ್ಲಿ ಗುಣ ನಡತೆ ಪ್ರಮಾಣ ಪತ್ರ ಬಂದಾಗ ಅದರಲ್ಲಿ ನ್ಯೂನತೆ ಕಂಡುಬಂದಲ್ಲಿ 
ನೇಮಕಾತಿ ಆದೇಶ ತಂತಾನೇ ರದ್ದಾಗುತ್ತದೆ. 
*ಈ ಅಭ್ಯರ್ಥಿಗಳ ಮೂಲ ದಾಖಲೆಗಳಲ್ಲಿ ಭಿನ್ನ ಭಿನ್ನ ಹೆಸರುಗಳು ನಮೂದಾಗಿದ್ದು ಅವುಗಳನ್ನು ಎರಡು ತಿ೦ಗಳೊಳಗಾಗಿ ಸರಿಪಡಿಸಿ 
ಸಲ್ಲಿಸತಕ್ಕದ್ದು. 
#೬5 ಅಭ್ಯರ್ಥಿಯು ಎಂ.ಇ. ಪದವಿ ಪ್ರಮಾಣ ಪತ್ರವನ್ನು ಎರಡು ತಿಂಗಳೊಳಗಾಗಿ ಪಡೆದು ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎನ್‌. ಜಗದೀಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ತಾಂತ್ರಿಕ ಶಿಕ್ಷಣ) 
ಶಿಕ್ಷಣ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಇಡಿ 124 ಡಿಟಿಇ 2010(1), ಬೆಂಗಳೂರು, ದಿನಾಂಕ:13ನೇ ಸೆಪ್ಟೆಂಬರ್‌, 2010 


ಕರ್ನಾಟಕ ಲೋಕಸೇವಾ ಆಯೋಗದಿಂದ ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜಿನ ಕಂಪ್ಯೂಟರ್‌ ಸೈನ್ಸ್‌ ೬ 
ಇಂಜಿನಿಯರಿಂಗ್‌ ವಿಭಾಗದ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಈ ಕೆಳಕಂಡ ಅಭ್ಯರ್ಥಿಗಳು ದಿನಾಂಕ:13.09.2010ರಂದು ನಡೆದ 
ಕೌನ್ಲಿಲಿಂಗ್‌ನಲ್ಲಿ ಆಯ್ಕೆ ಮಾಡಿಕೊಂಡಿರುವಂತೆ ರೂ.16400-22400 ವೇತನ ಶ್ರೇಣಿಯಲ್ಲಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 








ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕ್ರಮ ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ ನೇಮಿಸಲಾದ ಸ್ಥಳ 
ಸಂಖ್ಯೆ ಶ್ರೀ:ಶ್ರೀಮತಿ 
1; ರವಿಶಂಕರ್‌ ಕೆ.ಸಿ. ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, ಹಾಸನ. 


5/0 ಚಂದ್ರಶೇಖರ್‌ ಕೆ.ಸಿ. 


ಶಂಕರ ಪ್ರಸಾದ, 1ನೇ ಮುಖ್ಯರಸ್ತೆ, 1ನೇ ಸ್ಟೇಜ್‌, 
ಸಂಗಮೇಶ್ವರ ಎಕ್ಸ್‌ಟೆನ್ಷನ್‌, ಹಾಸನ-573201. 





ಬಸವರಾಜು ಟಿ.ಜಿ. ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 


#181, ವಿಹೆಚ್‌. ಗಾರ್ಡನ್ಸ್‌ ಎ.ಹೆಚ್‌. ನಗರ, | ರಾಮನಗರ. 
ಚಿಕ್ಕಬಿದರಕಲ್ಲು, ಬೆಂಗಳೂರು-560073. 








ನಾಗಪ್ಪ ಯು. ಭಜಂತ್ರಿ, * ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
#879, 7ನೇ ಮುಖ್ಯ ರಸ್ತೆ, ಬೊಗಾದಿ, ಚಾಮರಾಜನಗರ. 


2ನೇ ಸ್ಟೇಜ್‌ ನಾರ್ತ್‌, ಮೈಸೂರು-570006. 














ಸದರಿ 
1) 
2) 
3) 


ನೇಮಕಾತಿಯು ಈ ಕೆಳಗಿನ ಷರತ್ತುಗಳಿಗೊಳಪಟ್ಟಿರುತ್ತವೆ. 

ಇವರನ್ನು ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಗೆ ಒಳಪಡಿಸಲಾಗಿರುತ್ತದೆ. 

ಈ ನೇಮಕಾತಿ ತಾತ್ಕಾಲಿಕವಾಗಿದ್ದು ಆಗಿಂದಾಗ್ಗೆ ವಿಧಿಸುವ ಸೇವಾ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

ಜನ್ಮ ದಿನಾಂಕ, ವಿದ್ಯಾರ್ಹತೆ (ಅಂಕಪಟ್ಟಿ) ಹಾಗೂ ನಡತೆಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು ಅಭ್ಯರ್ಥಿಗಳು ಸಂಬಂಧಪಟ್ಟ 


ಕಾಲೇಜಿನ ಪ್ರಾಂಶುಪಾಲರಿಗೆ ಸಲ್ಲಿಸತಕ್ಕದ್ದು. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ೩೨೮೩ 





4) 


5) 


6) 


7) 


8) 


9) 


ಪಿ.ಆರ್‌.718 


ಕರ್ನಾಟಕ ಸೇವಾ (ಸೇವಾ ಮತ್ತು ಕನ್ನಡ ಭಾಷೆ ಪರೀಕ್ಷೆಗಳು) ನಿಯಮಗಳ (1974)ರ ಅಡಿ ನಿಗದಿಪಡಿಸಿರುವ ಕನ್ನಡ ಭಾಷಾ ಪರೀಕ್ಷೆ 
ಹಾಗೂ ಇತರೆ ಪರೀಕ್ಷೆಗಳಲ್ಲಿ ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 


ಇವರ ಸೇವಾ ಜ್ಯೇಷ್ಠತೆಯು ಪ್ರಸ್ತುತ ಕರ್ನಾಟಕ ಲೋಕಸೇವಾ ಆಯೋಗದ ಆಯಾಯ ವಿಷಯದಲ್ಲಿ ನಿರ್ಧರಿಸಿದಂತೆ ಇರತಕ್ಕದ್ದು. 
ನಂತರ ಕರ್ನಾಟಕ ಲೋಕಸೇವಾ ಆಯೋಗವು ಕ್ರೋಢೀಕೃತ ಜ್ಯೇಷ್ಠತಾ ಪಟ್ಟಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ತದನಂತರ ಹಾಗೂ 
ಸರ್ಕಾರ ಹೊರಡಿಸುವ ಅಧಿಸೂಚನೆಯಲ್ಲಿ ಇರತಕ್ಕದ್ದು. 


ಇವರ ನೇಮಕಾತಿಯು ಪ್ರಸ್ತಾಪಿತ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ 
ದಾಖಲಾಗಿರುವ ಅರ್ಜಿ ಸಂಖ್ಯೆ:1927/09, 1929-1959/09 ಮತ್ತು 1381-1383/10 ರಲ್ಲಿನ ಅಂತಿಮ ತೀರ್ಮಾನಕ್ಕೆ ಬದ್ದವಾಗಿರುತ್ತದೆ. 


ನೇಮಿಸಲಾದ ಸ್ಥಳಗಳಿಗೆ ನೇಮಕಾತಿ ಆದೇಶವನ್ನು ಸ್ವೀಕರಿಸಿದ 15 ದಿನಗಳೊಳಗೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 


ಗುಣ ನಡತೆ ಪ್ರಮಾಣ ಪತ್ರ ಬಂದಿಲ್ಲದಿರುವ ಪ್ರಕರಣಗಳಲ್ಲಿ ಗುಣ ನಡತೆ ಪ್ರಮಾಣ ಪತ್ರ ಬಂದಾಗ ಅದರಲ್ಲಿ ನ್ಯೂನತೆ ಕಂಡುಬಂದಲ್ಲಿ 
ನೇಮಕಾತಿ ಆದೇಶ ತಂತಾನೇ ರದ್ದಾಗುತ್ತದೆ. 


*ಈ ಅಭ್ಯರ್ಥಿಗಳ ಮೂಲ ದಾಖಲೆಗಳಲ್ಲಿ ಭಿನ್ನ ಭಿನ್ನ ಹೆಸರುಗಳು ನಮೂದಾಗಿದ್ದು ಅವುಗಳನ್ನು ಎರಡು ತಿ೦ಗಳೊಳಗಾಗಿ ಸರಿಪಡಿಸಿ 
ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎನ್‌. ಜಗದೀಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ತಾಂತ್ರಿಕ ಶಿಕ್ಷಣ) 
ಶಿಕ್ಷಣ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಇಡಿ 124 ಡಿಟಿಇ 2010(2), ಬೆಂಗಳೂರು, ದಿನಾಂಕ:13ನೇ ಸೆಪ್ಟೆಂಬರ್‌, 2010 


ಕರ್ನಾಟಕ ಲೋಕಸೇವಾ ಆಯೋಗದಿಂದ ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜಿನ ಸಿವಿಲ್‌ ಇಂಜಿನಿಯರಿಂಗ್‌ 
ವಿಭಾಗದ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಈ ಕೆಳಕಂಡ ಅಭ್ಯರ್ಥಿಗಳು ದಿನಾಂಕ:13.09.2010ರಂದು ನಡೆದ ಕೌನ್ನಿಲಿಂಗ್‌ನಲ್ಲಿ ಆಯ್ಕೆ 
ಮಾಡಿಕೊಂಡಿರುವಂತೆ ರೂ.16400-22400 ವೇತನ ಶ್ರೇಣಿಯಲ್ಲಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 























ಕ್ರಮ ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ ನೇಮಿಸಲಾದ ಸ್ಥಳ 
ಸಂಖ್ಯೆ ಶ್ರೀ:ಶ್ರೀಮತಿ 
1. ನಾಗೇಶ್‌ ಎಂ. ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
ನಂ.179, ಎ೦ಐಜಿ 113ನೇ ಫೇಸ್‌, ರಾಮನಗರ. 
ಕೆ.ಹೆಚ್‌.ಬಿ. ಜ್ಯೋತಿನಗರ, ಚಿಕ್ಕಮಗಳೂರು-577102. 
9 ಜಗದೀಶ್‌ ಕೋರಿ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
5/0 ಜಿ.ಎಂ. ಕೋರಿ, ಮನೆ ನಂ.1079/15-ಬಿ, ಇನಾಂದಾರ್‌ ಕಾಲೋನಿ, | ಹಾವೇರಿ 
ಬಿ.ಎಲ್‌.ಡಿ.ಇ. ರೋಡ್‌, ಬಿಜಾಪುರ-586101. 
3. ನಾರಾಯಣ ನಾಯ್ಕ್‌ ಜಿ. ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
ಡಿ-225, ನ್ಯೂ ಹೌಸಿಂಗ್‌ ಕಾಲೋನಿ, ಇಂಡಿಯನ್‌ ಹೂವಿನಹಡಗಲಿ 
ಇನ್‌ಸ್ಟಿಟ್ಯೂಟ್‌ ಆಫ್‌ ಸೈನ್ಸ್‌ ಕ್ಯಾಂಪಸ್‌, ಬೆಂಗಳೂರು-560012. 
4. ಮಾಯಾ ನಾಯ್ಕ್‌, ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
#17 (ಓಲ್ಲ್‌ ನಂ.32) ಕೆ.ಆರ್‌.ಪೇಟೆ. 
9ನೇ ಮುಖ್ಯರಸ್ತೆ, ಹೊಸಕೆರೆಹಳ್ಳಿ ಬಡಾವಣೆ, 
ಬನಶಂಕರಿ 3ನೇ ಹಂತ, ಬೆಂಗಳೂರು-560085. 
5. ಮಲ್ಲನಗೌಡ ಪಾಟೀಲ್‌ ೬ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 
ಪ್ಲಾಟ್‌ ನಂ.5, 8ನೇ ಕ್ರಾಸ್‌, ಭಾಗ್ಯನಗರ, ಬೆಳಗಾವಿ-590006. ಕಾರವಾರ. 



































೩೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೭, ೨೦೧೦ ಭಾಗ - ೫ 
ಕ್ರಮ ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ ನೇಮಿಸಲಾದ ಸ್ಥಳ 

ಸಂಖ್ಯೆ ಶ್ರೀ:ಶ್ರೀಮತಿ 

6. ಪ್ರಶಾಂತ್‌ ಎಸ್‌. ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 

“ಶಕ್ತಿ' ನೇತಾಜಿ ಪಬ್ಲಿಕ್‌ ಸ್ಕೂಲ್‌ ಹತ್ತಿರ, ಹಾಸನ. 
ಜೆ.ಪಿ. ರೋಡ್‌, ವಿದ್ಯಾನಗರ, ಹಾಸನ-573201. 

7. ವೆಂಕಟೇಶ, ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜು, 

ಎಂಐಜಿ-1, 50/ಎ, ಕೆ.ಹೆಚ್‌.ಬಿ. 2ನೇ ಸ್ಟೇಜ್‌, ಚಾಮರಾಜನಗರ. 
ಕುವೆಂಪುನಗರ, ಹಾಸನ-573201. 

ಸದರಿ ನೇಮಕಾತಿಯು ಈ ಕೆಳಗಿನ ಷರತ್ತುಗಳಿಗೊಳಪಟ್ಟಿರುತ್ತವೆ. 

1 ಇವರನ್ನು ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಗೆ ಒಳಪಡಿಸಲಾಗಿರುತ್ತದೆ. 

2) ಈ ನೇಮಕಾತಿ ತಾತ್ಕಾಲಿಕವಾಗಿದ್ದು ಆಗಿಂದಾಗ್ಗೆ ವಿಧಿಸುವ ಸೇವಾ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

3) ಜನ್ಮ ದಿನಾಂಕ, ವಿದ್ಯಾರ್ಹತೆ (ಅಂಕಪಟ್ಟಿ) ಹಾಗೂ ನಡತೆಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು ಅಭ್ಯರ್ಥಿಗಳು ಸಂಬಂಧಪಟ್ಟ 
ಕಾಲೇಜಿನ ಪ್ರಾಂಶುಪಾಲರಿಗೆ ಸಲ್ಲಿಸತಕ್ಕದ್ದು. 

4) ಕರ್ನಾಟಕ ಸೇವಾ (ಸೇವಾ ಮತ್ತು ಕನ್ನಡ ಭಾಷೆ ಪರೀಕ್ಷೆಗಳು) ನಿಯಮಗಳ (1974)ರ ಅಡಿ ನಿಗದಿಪಡಿಸಿರುವ ಕನ್ನಡ ಭಾಷಾ ಪರೀಕ್ಷೆ 
ಹಾಗೂ ಇತರೆ ಪರೀಕ್ಷೆಗಳಲ್ಲಿ ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 

5) ಇವರ ಸೇವಾ ಜ್ಯೇಷ್ಠತೆಯು ಪ್ರಸ್ತುತ ಕರ್ನಾಟಕ ಲೋಕಸೇವಾ ಆಯೋಗದ ಆಯಾಯ ವಿಷಯದಲ್ಲಿ ನಿರ್ಧರಿಸಿದಂತೆ ಇರತಕ್ಕದ್ದು. 
ನಂತರ ಕರ್ನಾಟಕ ಲೋಕಸೇವಾ ಆಯೋಗವು ಕ್ರೋಢೀಕೃತ ಜ್ಯೇಷ್ಠತಾ ಪಟ್ಟಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ತದನಂತರ ಹಾಗೂ 
ಸರ್ಕಾರ ಹೊರಡಿಸುವ ಅಧಿಸೂಚನೆಯಲ್ಲಿ ಇರತಕ್ಕದ್ದು. 

6) ಇವರ ನೇಮಕಾತಿಯು ಪ್ರಸ್ತಾಪಿತ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ 
ದಾಖಲಾಗಿರುವ ಅರ್ಜಿ ಸಂಖ್ಯೆ:1927/09, 1929-1959/09 ಮತ್ತು 1381-1383/0 ರಲ್ಲಿನ ಅಂತಿಮ ತೀರ್ಮಾನಕ್ಕೆ ಬದ್ದವಾಗಿರುತ್ತದೆ. 

7) ನೇಮಿಸಲಾದ ಸ್ಥಳಗಳಿಗೆ ನೇಮಕಾತಿ ಆದೇಶವನ್ನು ಸ್ವೀಕರಿಸಿದ 15 ದಿನಗಳೊಳಗೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

8) ಗುಣ ನಡತೆ ಪ್ರಮಾಣ ಪತ್ರ ಬಂದಿಲ್ಲದಿರುವ ಪ್ರಕರಣಗಳಲ್ಲಿ ಗುಣ ನಡತೆ ಪ್ರಮಾಣ ಪತ್ರ ಬಂದಾಗ ಅದರಲ್ಲಿ ನ್ಯೂನತೆ ಕಂಡುಬಂದಲ್ಲಿ 
ನೇಮಕಾತಿ ಆದೇಶ ತಂತಾನೇ ರದ್ದಾಗುತ್ತದೆ. 

9) ದು ಅಭ್ಯರ್ಥಿಯು ಎಂ.ಇ. ಪದವಿ ಪ್ರಮಾಣಪತ್ರವನ್ನು ಎರಡು ತಿಂಗಳೊಳಗಾಗಿ ಪಡೆದು ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎನ್‌. ಜಗದೀಶ್‌ 
ಪಿ.ಆರ್‌.719 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ತಾಂತ್ರಿಕ ಶಿಕ್ಷಣ) 
FORM -IV 
(See Rule 12) 
NOTICE 
It is hereby notified that the undersigned has changed his/her name from SIDRAM SHARANAPPA PUJARI to SIDRAM 
SHARANAPPA BAGALI. 

PD-112 SIDRAM SHARANAPPA PUJARI 


ಹೊಲೀಸ್‌ ಇಲಾಖೆ 
ಜಿಲ್ಲಾ ಹೊಲೀಸ್‌ ಕಛೇರಿ, ತುಮಕೂರು 


ನಮೂನೆ-1 
(9ನೇ ನಿಯಮ ನೋಡಿ) 
ಅಧಿಸೂಚನೆ 
ಶ್ರೀ ಬಿ.ಕೆ. ತಿಪ್ಪಣ್ಣ ಇವರು ಪೊಲೀಸ್‌ ಇಲಾಖೆಯಲ್ಲಿ ಸಿವಿಲ್‌ ಪೊಲೀಸ್‌ ಕಾನ್ಸ್‌ಟೇಬಲ್‌-207 ಆಗಿ ಹೊನ್ನವಳ್ಳಿ ಪೊಲೀಸ್‌ ಠಾಣೆಯಲ್ಲಿ 
ಕೆಲಸ ನಿರ್ವಹಿಸುತ್ತಿದ್ದು ಇವರು ತಮ್ಮ ಹೆಸರನ್ನು ಬಿ.ಕೆ. ವಸಂತಕುಮಾರ ಎಂದು ಬದಲಾಯಿಸಿಕೊಳ್ಳಲು ಅನುಮತಿ ನೀಡಿದೆ. 


ಪಿಡಿ-113 


ಪೊಲೀಸ್‌ ಇಲಾಖೆ, 
ಜಿಲ್ಲಾ ಪೊಲೀಸ್‌ ಕಛೇರಿ, ತುಮಕೂರು. 


